KA / BGGPO /2515MPP47/2009- 2011 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಬೆಂಗಳೂರು, ಗುರುವಾರ, ಜೂನ್ ೨೪, ೨೦೧೦ ( ಆಷಾಢ ೩ ಶಕ ವರ್ಷ ೧೯೩೨) 


ಸಂಪುಟ ೧೪೫ | 


| ಸಂಚಿಕೆ ೨೫ 


ಭಾಗ - ೩ 
ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 

ಸಂಬಂಧಿಸಿದ ಅಧಿಸೂಚನೆಗಳು 


ಉಪನಿರ್ದೆಶಕರ ಕಾರ್ಯಾಲಯ , ಸಾರ್ವಜನಿಕ ಶಿಕ್ಷಣ ಇಲಾಖೆ ಧಾರವಾಡ 

* ಜ್ಞಾಪನಾ 
ಸಂಖ್ಯೆ: 92/ ಪ್ರಾಶಾಶಿ/ ಶಿಸ್ತುಕ್ರಮ /40 /2002 - 03/70, ದಿನಾಂಕ :5ನೇ ಫೆಬ್ರವರಿ, 2010 
ವಿಷಯ : ಶಾಲಾ ಕರ್ತವ್ಯಕ್ಕೆ ಅನಧಿಕೃತ ಗೈರು ಉಳಿದಿದ್ದು ಸೇವೆಯಿಂದ ವಜಾ ಮಾಡುವ ಕುರಿತು. 
ಉಲ್ಲೇಖ: 1) ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕುಂದಗೋಳ ಇವರ ಪತ್ರ ಸಂಖ್ಯೆ: ಎl: ಪ್ರಾಶಾಶಿ:ದೂರು/01/ಬಿಟಿಅಂ /2007 

08, ದಿನಾಂಕ: 28. 07 .2009. 
2 ) ಈ ಕಛೇರಿ ಪತ್ರ ಸಮಸಂಖ್ಯೆ: ದಿನಾಂಕ: 09.09.2009. 
3) ಈ ಕಛೇರಿಯ ಅಂತಿಮವಾಗಿ ಎರಡನೆಯ ನೋಟೀಸ್‌ ಸಮಸಂಖ್ಯೆ: ದಿನಾಂಕ:24.11.2009. 
4) ಅಂತಿಮವಾಗಿ 2ನೇಯ ನೋಟೀಸ್ ಈ ಕಛೇರಿಯ ಪತ್ರ ಸಮಸಂಖ್ಯೆ: ದಿನಾಂಕ :24.11.2009 

ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯ ದಿನಾಂಕ :10 .12 .2009 . 
ಪ್ರಸ್ತಾವನೆ: 

ಮೇಲ್ಕಾಣಿಸಿದ ವಿಷಯ ಹಾಗೂ ಉಲ್ಲೇಖದನ್ವಯ ಶ್ರೀಮತಿ ಬಿ. ಟಿ . ಅಂಗಡಿ, ಸಹ ಶಿಕ್ಷಕರು, ಸರ್ಕಾರಿ ಹಿರಿಯ 
ಪ್ರಾಥಮಿಕ ಕನ್ನಡ ಹೆಣ್ಣುಮಕ್ಕಳ ಶಾಲೆ ಯರೇಬೂದಿಹಾಳ, ತಾ :ಕುಂದಗೋಳ, ಜಿ: ಧಾರವಾಡ, ಆದ ನೀವು 
ದಿನಾಂಕ: 09. 04. 2004 ರಿಂದ ಇಲ್ಲಿಯವರೆಗೂ ಶಾಲಾ ಕರ್ತವ್ಯಕ್ಕೆ ಅನಧಿಕೃತ ಗೈರು ಉಳಿದಿದ್ದೀರಿ. ಈ ಕುರಿತು ಕ್ಷೇತ್ರ 
ಶಿಕ್ಷಣಾಧಿಕಾರಿಗಳು ನಿಮಗೆ ದಿನಾಂಕ:16. 04 .2004/ ದಿನಾಂಕ:02.08.2004 , 29 .04.2005 , 23. 05.2005, 26.10. 2005, 
07.08.2006 ಮತ್ತು ದಿನಾಂಕ:06. 01. 2009ರ ಪತ್ರದಂತೆ ಶಾಲಾ ಕರ್ತವ್ಯಕ್ಕೆ ಹಾಜರಾಗಲು ಸೂಚನೆ ನೀಡಿ ನೋಟಿಸ್ ಜಾರಿ 
ಮಾಡಿದ್ದರು. ಹಾಗೂ ಅಂತಿಮವಾಗಿ ದಿನಾಂಕ:03.07. 2009 ರಂದು ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಪ್ರಕಟಣೆ ನೀಡಿ 
ಕರ್ತವ್ಯಕ್ಕೆ ಹಾಜರಾಗಲು ಸೂಚಿಸಿದ್ದರು. ಆದರೂ ನೀವು ಈ ವರೆಗೂ ಶಾಲಾ ಕರ್ತವ್ಯಕ್ಕೆ ಹಾಜರಾಗಿರುವುದಿಲ್ಲ. ಆ ನಂತರ ಈ 
ಕಛೇರಿಯಿಂದ ಉಲ್ಲೇಖ 2ರಂತೆ ಅಂತಿಮವಾಗಿ ನೋಟೀಸು ಒಂದು ಬಾರಿ ಹಾಗೂ ಉಲ್ಲೇಖ 3 ರಂತೆ ಅಂತಿಮ 
ಎರಡನೇಯ ನೋಟೀಸ್ ಕಳುಹಿಸಿದರೂ ನೀವು ಸೇವೆಗೆ ಹಾಜರಾಗಿರುವುದಿಲ್ಲ. ಇದರಿಂದಾಗಿ ನೀವು ಸೇವೆಯಲ್ಲಿ ನಿಷ್ಕಾಳಜಿ , 
ನಿರ್ಲಕ್ಷತನ ಹಾಗೂ ಅವಿಧೇಯತೆ ತೋರಿರುವುದು ಕಂಡುಬರುತ್ತದೆ. ಇದರಿಂದಾಗಿ ನೀವು ಕರ್ನಾಟಕ ನಾಗರೀಕ ಸೇವಾ 
ನಿಯಮಾವಳಿಗಳ ನಿಯಮ 108ನ್ನು ಉಲ್ಲಂಘಿಸಿದ್ದೀರಿ ಎಂದು ಭಾವಿಸಿ 1957ರ ಕರ್ನಾಟಕ ನಾಗರೀಕ ಸೇವಾ ( ವರ್ಗಿಕರಣ, 

( ೨೬೨೫) 


೨೬೨೬ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ ಜೂನ್ ೨೪, ೨೦೧೦ 

ಭಾಗ - 
ನಿಯಂತ್ರಣ ಮತ್ತು ಮೇಲ್ಮನವಿ ನಿಯಮ 8ರ ಉಪಖಂಡ ( VIII) ರ ಅಡಿ ಸೇವೆಗೆ ಅನಧಿಕೃತ ಗೈರು ಉಳಿದ ದಿನದಿಂದಲೇ 
ಅಂದರೆ ದಿನಾಂಕ:09. 04.2004 ರಿಂದ ಜಾರಿಗೆ ಬರುವಂತೆ ನಿಮ್ಮನ್ನು ಸೇವೆಯಿಂದ ವಜಾಗೊಳಿಸುವುದು ಸೂಕ್ತವೆಂದು 
ತೀರ್ಮಾನಿಸಿ ಈ ಕೆಳಗಿನಂತೆ ಕ್ರಮಕ್ಕಾಗಿ ಆದೇಶಿಸಿದೆ. 

ಆದೇಶ 
ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನೆಲೆಯಲ್ಲಿ ಶ್ರೀಮತಿ ಬಿ. ಟಿ. ಅಂಗಡಿ, ಸಹ ಶಿಕ್ಷಕರು ಸರ್ಕಾರಿ ಹಿರಿಯ 
ಪ್ರಾಥಮಿಕ ಕನ್ನಡ ಹೆಣ್ಣುಮಕ್ಕಳ ಶಾಲೆ ಯರೇಬೂದಿಹಾಳ, ತಾ :ಕುಂದಗೋಳ, ಜಿ: ಧಾರವಾಡ ಆದ ನೀವು ಶಾಲಾ ಕರ್ತವ್ಯಕ್ಕೆ 
ಅನಧಿಕೃತ ಗೈರು ಉಳಿದಿದ್ದು ಹಾಗೂ ನಿಮಗೆ ನೀಡಲಾದ ಯಾವುದೇ ನೋಟೀಸ್ ಹಾಗೂ ಪ್ರಕಟಣೆಗೆ ನೀವು ಸ್ಪಂದಿಸದೇ 
ಇರುವುದು ನಿಮ್ಮ ಅವಿಧೇಯತೆ, ನಿಷ್ಕಾಳಜಿ ಹಾಗೂ ನಿರ್ಲಕ್ಷತನವನ್ನು ತೋರುತ್ತಿದ್ದು ಸೇವೆಯಲ್ಲಿ ಮುಂದುವರೆಯಲು ನಿಮಗೆ 
ಇಚ್ಛೆಯಿಲ್ಲವೆಂದು ಭಾವಿಸಿ ಹಾಗೂ ನೀವು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 108ನ್ನು 
ಉಲ್ಲಂಘಿಸಿದ್ದೀರಿ ಎಂದು ಪರಿಗಣಿಸಿ ಧಾರವಾಡ ಜಿಲ್ಲೆಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ( ಆಡಳಿತ) 
ಆದ ನಾನು 1957ರ ಕರ್ನಾಟಕ ನಾಗರೀಕ ಸೇವಾ ( ವರ್ಗಿಕರಣ ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮ 14( 2) ರಲ್ಲಿನ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ನಿಮ್ಮನ್ನು ಇದೇ ನಿಯಮದ ನಿಯಮ 8ರ ಉಪಖಂಡ ( VI )ರ ಅಡಿ ಸೇವೆಗೆ 
ಅನಧಿಕೃತ ಗೈರು ಉಳಿದ ದಿನದಿಂದಲೇ ಅಂದರೆ ದಿನಾಂಕ:09.04.2004 ರಿಂದ ಜಾರಿಗೆ ಬರುವಂತೆ ಸೇವೆಯಿಂದ 
ವಜಾಗೊಳಿಸಿ ಈ ಮೂಲಕ ಆದೇಶಿಸಲಾಗಿದೆ. 

- ಭಾಸ್ಕರ ವಿಷ್ಣು ಭಟ್ಟ 
ಪಿ . ಆರ್ .660 

ಉಪನಿರ್ದೆಶಕರು, ( ಆಡಳಿತ) 

ಸಾರ್ವಜನಿಕ ಶಿಕ್ಷಣ ಇಲಾಖೆ, ಧಾರವಾಡ. 
ಉಪನಿರ್ದೆಶಕರ ಕಾರ್ಯಾಲಯ , ಸಾರ್ವಜನಿಕ ಶಿಕ್ಷಣ ಇಲಾಖೆ ಧಾರವಾಡ 

* ಜ್ಞಾಪನಾ 
ಸಂಖ್ಯೆ : 92 / ಪ್ರಾಶಾಶಿ / ಅಗೈರ / ಬಿಎಂಎಂ /23 / 2009 -10 / 67 , ದಿನಾಂಕ:5ನೇ ಫೆಬ್ರವರಿ , 2010 
ವಿಷಯ : ಶಾಲಾ ಕರ್ತವ್ಯಕ್ಕೆ ಅನಧಿಕೃತ ಗೈರು ಉಳಿದಿದ್ದು ಸೇವೆಯಿಂದ ವಜಾ ಮಾಡುವ ಕುರಿತು. 
ಉಲ್ಲೇಖ: 1) ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕುಂದಗೋಳ ಇವರ ಪತ್ರ ಸಂಖ್ಯೆ: ಎl: ಪ್ರಾಶಾಶಿ:ದೂರು/01/ ಬಿಎಂಎಂ/ 

2007 - 08, ದಿನಾಂಕ:28.07.2009. 
2 ) ಈ ಕಛೇರಿ ಪತ್ರ ಸಮಸಂಖ್ಯೆ: ದಿನಾಂಕ:09.09.2009. 
3) ಈ ಕಛೇರಿಯ ಅಂತಿಮವಾಗಿ ಎರಡನೆಯ ನೋಟೀಸ್‌ ಸಮಸಂಖ್ಯೆ : ದಿನಾಂಕ:24.11.2009. 
4) ಅಂತಿಮವಾಗಿ 2ನೇಯ ನೋಟೀಸ್ ಈ ಕಛೇರಿಯ ಪತ್ರ ಸಮಸಂಖ್ಯೆ : ದಿನಾಂಕ:24.11 .2009 

ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯ ದಿನಾಂಕ:24.12 .2009. 
ಪ್ರಸ್ತಾವನೆ : 
ಈ ಮೇಲ್ಕಾಣಿಸಿದ ವಿಷಯ ಹಾಗೂ ಉಲ್ಲೇಖದನ್ವಯ ಶ್ರೀ ಬಿ. ಎಂ . ಮುಲ್ಲಾ, ಸಹ ಶಿಕ್ಷಕರು, ಸರ್ಕಾರಿ ಹಿರಿಯ 
ಪ್ರಾಥಮಿಕ ಶಾಲೆ, ಕೊಡ್ಲಿವಾಡ ತಾ :ಕುಂದಗೋಳ, ಜಿ: ಧಾರವಾಡ, ಆದ ನೀವು ದಿನಾಂಕ:09.04. 2007 ರಿಂದ 
ಇಲ್ಲಿಯವರೆಗೂ ಶಾಲಾ ಕರ್ತವ್ಯಕ್ಕೆ ಅನಧಿಕೃತ ಗೈರು ಉಳಿದಿದ್ದೀರಿ. ಈ ಕುರಿತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಿಮಗೆ 
ದಿನಾಂಕ:14 .11. 2007, ದಿನಾಂಕ:31.12 .2007 ಮತ್ತು ದಿನಾಂಕ:16 .12. 2008ರ ಪತ್ರದಂತೆ ಶಾಲಾ ಕರ್ತವ್ಯಕ್ಕೆ ಹಾಜರಾಗಲು 
ಸೂಚನೆ ನೀಡಿ ನೋಟಿಸ್ ಜಾರಿ ಮಾಡಿದ್ದರು. ಹಾಗೂ ಅಂತಿಮವಾಗಿ ದಿನಾಂಕ :03. 07 .2009 ರಂದು ಸಂಯುಕ್ತ ಕರ್ನಾಟಕ 
ದಿನಪತ್ರಿಕೆಯಲ್ಲಿ ಪ್ರಕಟಣೆ ನೀಡಿ ಕರ್ತವ್ಯಕ್ಕೆ ಹಾಜರಾಗಲು ಸೂಚಿಸಿದ್ದರು. ಆದರೂ ನೀವು ಈ ವರೆಗೂ ಶಾಲಾ ಕರ್ತವ್ಯಕ್ಕೆ 
ಹಾಜರಾಗಿರುವುದಿಲ್ಲ. ಆ ನಂತರ ಈ ಕಛೇರಿಯಿಂದ ಉಲ್ಲೇಖ 2ರಂತೆ ಅಂತಿಮವಾಗಿ ನೋಟೀಸು ಒಂದು ಬಾರಿ ಹಾಗೂ 
ಉಲ್ಲೇಖ 3 ರಂತೆ ಅಂತಿಮ ಎರಡನೇಯ ನೋಟೀಸ್ ಕಳುಹಿಸಿದರೂ ನೀವು ಸೇವೆಗೆ ಹಾಜರಾಗಿರುವುದಿಲ್ಲ. ಇದರಿಂದಾಗಿ 
ನೀವು ಸೇವೆಯಲ್ಲಿ ನಿಷ್ಕಾಳಜಿ , ನಿರ್ಲಕ್ಷತನ ಹಾಗೂ ಅವಿಧೇಯತೆ ತೋರಿರುವುದು ಕಂಡುಬರುತ್ತದೆ. ಇದರಿಂದಾಗಿ ನೀವು 
ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 108ನ್ನು ಉಲ್ಲಂಘಿಸಿದ್ದೀರಿ ಎಂದು ಭಾವಿಸಿ 1957ರ ಕರ್ನಾಟಕ 
ನಾಗರೀಕ ಸೇವಾ ( ವರ್ಗಿಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ ನಿಯಮ 8ರ ಉಪಖಂಡ ( VIl1) ರ ಅಡಿ ಸೇವೆಗೆ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪, ೨೦೧೦ 

೨೬ ೨೭ 
ಅನಧಿಕೃತ ಗೈರು ಉಳಿದ ದಿನದಿಂದಲೇ ಅಂದರೆ ದಿನಾಂಕ: 09. 04 .2007 ರಿಂದ ಜಾರಿಗೆ ಬರುವಂತೆ ನಿಮ್ಮನ್ನು ಸೇವೆಯಿಂದ 
ವಜಾಗೊಳಿಸುವುದು ಸೂಕ್ತವೆಂದು ತೀರ್ಮಾನಿಸಿ ಈ ಕೆಳಗಿನಂತೆ ಕ್ರಮಕ್ಕಾಗಿ ಆದೇಶಿಸಿದೆ. 

ಆದೇಶ 
ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನೆಲೆಯಲ್ಲಿ ಶ್ರೀ ಬಿ. ಎಂ . ಮುಲ್ಲಾ, ಸಹ ಶಿಕ್ಷಕರು ಸರ್ಕಾರಿ ಹಿರಿಯ 
ಪ್ರಾಥಮಿಕ ಶಾಲೆ ಕೊಡ್ಲಿವಾಡ, ತಾ :ಕುಂದಗೋಳ, ಜಿ: ಧಾರವಾಡ ಆದ ನೀವು ಶಾಲಾ ಕರ್ತವ್ಯಕ್ಕೆ ಅನಧಿಕೃತ ಗೈರು ಉಳಿದಿದ್ದು 
ಹಾಗೂ ನಿಮಗೆ ನೀಡಲಾದ ಯಾವುದೇ ನೋಟೀಸ್ ಹಾಗೂ ಪ್ರಕಟಣೆಗೆ ನೀವು ಸ್ಪಂದಿಸದೇ ಇರುವುದು ನಿಮ್ಮ ಅವಿಧೇಯತೆ, 
ನಿಷ್ಕಾಳಜಿ ಹಾಗೂ ನಿರ್ಲಕ್ಷತನವನ್ನು ತೋರುತ್ತಿದ್ದು ಸೇವೆಯಲ್ಲಿ ಮುಂದುವರೆಯಲು ನಿಮಗೆ ಇಚ್ಚೆಯಿಲ್ಲವೆಂದು ಭಾವಿಸಿ 
ಹಾಗೂ ನೀವು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 108ನ್ನು ಉಲ್ಲಂಘಿಸಿದ್ದೀರಿ ಎಂದು ಪರಿಗಣಿಸಿ 
ಧಾರವಾಡ ಜಿಲ್ಲೆಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ( ಆಡಳಿತ) ಆದ ನಾನು 1957ರ ಕರ್ನಾಟಕ 
ನಾಗರೀಕ ಸೇವಾ ( ವರ್ಗಿಕರಣ ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮ 14 ( 2) ರಲ್ಲಿನ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ನಿಮ್ಮನ್ನು ಇದೇ ನಿಯಮದ ನಿಯಮ 8ರ ಉಪಖಂಡ ( VIII) ರ ಅಡಿ ಸೇವೆಗೆ ಅನಧಿಕೃತ ಗೈರು ಉಳಿದ 
ದಿನದಿಂದಲೇ ಅಂದರೆ ದಿನಾಂಕ: 09 .04.2007 ರಿಂದ ಜಾರಿಗೆ ಬರುವಂತೆ ಸೇವೆಯಿಂದ ವಜಾಗೊಳಿಸಿ ಈ ಮೂಲಕ 
ಆದೇಶಿಸಲಾಗಿದೆ. 

ಭಾಸ್ಕರ ವಿಷ್ಣು ಭಟ್ಟ 
ಪಿ . ಆರ್ .661 

ಉಪನಿರ್ದೆಶಕರು , ( ಆಡಳಿತ) 

ಸಾರ್ವಜನಿಕ ಶಿಕ್ಷಣ ಇಲಾಖೆ, ಧಾರವಾಡ 
ಉಪನಿರ್ದೆಶಕರ ಕಾರ್ಯಾಲಯ , ಸಾರ್ವಜನಿಕ ಶಿಕ್ಷಣ ಇಲಾಖೆ ಧಾರವಾಡ 

ಜ್ಞಾಪನಾ 
ಸಂಖ್ಯೆ :32 / ಪ್ರಾಶಾಶಿ / ಅಗೈರ/ ಬಿಎಸ್ /26 /2009 - 10 /69, ದಿನಾಂಕ:5ನೇ ಫೆಬ್ರವರಿ, 2010 
ವಿಷಯ : ಶಾಲಾ ಕರ್ತವ್ಯಕ್ಕೆ ಅನಧಿಕೃತ ಗೈರು ಉಳಿದಿದ್ದು ಸೇವೆಯಿಂದ ವಜಾ ಮಾಡುವ ಕುರಿತು. 
ಉಲ್ಲೇಖ: 1) ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಧಾರವಾಡ ಗ್ರಾ . ಇವರ ಪತ್ರ ಸಂಖ್ಯೆ:ಎl: ಪ್ರಾಶಾಶಿ: ಅಗೈರು: ಆರ್‌ಎಸ್‌ಜಿ: 

2008 -09:194, ದಿನಾಂಕ:22. 06 . 2009. 
2) ಈ ಕಛೇರಿ ಪತ್ರ ಸಮಸಂಖ್ಯೆ : ದಿನಾಂಕ:09.09.2009. 
3) ಈ ಕಛೇರಿಯ ಅಂತಿಮವಾಗಿ ಎರಡನೆಯ ನೋಟೀಸ್‌ ಸಮಸಂಖ್ಯೆ: ದಿನಾಂಕ:24.11 .2009. 
4) ಅಂತಿಮವಾಗಿ 2ನೇಯ ನೋಟೀಸ್ ಈ ಕಛೇರಿಯ ಪತ್ರ ಸಮಸಂಖ್ಯೆ: ದಿನಾಂಕ:24.11.2009 

ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯ ದಿನಾಂಕ:17.12 .2009 . 
ಪ್ರಸ್ತಾವನೆ: 

- ಮೇಲ್ಕಾಣಿಸಿದ ವಿಷಯ ಹಾಗೂ ಉಲ್ಲೇಖದನ್ವಯ ಶ್ರೀಮತಿ ಬಿ. ಸುಶೀಲಾ, ಸಹ ಶಿಕ್ಷಕರು, ಸರ್ಕಾರಿ ಹಿರಿಯ 
ಪ್ರಾಥಮಿಕ ಶಾಲೆ , ಬೆಣಚಿ ತಾ : ಜಿ: ಧಾರವಾಡ, ಆದ ನೀವು ದಿನಾಂಕ:17.03.2003 ರಿಂದ ದಿನಾಂಕ:26 .03.2003ರವರೆಗೆ 
ಪ್ರಸೂತಿ ರಜೆ ಮೇಲೆ ಹೋದವರು ನಂತರ ಶಾಲೆಗೆ ಹಾಜರಾಗದೇ ದಿನಾಂಕ: 27 .03. 2003 ರಿಂದ ದಿನಾಂಕ:30. 09.2003 
ರವರೆಗೆ ವೈದ್ಯಕೀಯ ಆಧಾರದ ಮೇಲೆ ರಜೆ ಮಂಜೂರಿಸಲು ಅರ್ಜಿ ಸಲ್ಲಿಸಿದ್ದು, ನಂತರ ದಿನಾಂಕ: 01 .10 . 2003 ರಿಂದ 
ಯಾವುದೇ ರಜೆ ಅರ್ಜಿಯನ್ನು ನಿಮ್ಮ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಸಲ್ಲಿಸದೇ ಶಾಲಾ ಕರ್ತವ್ಯಕ್ಕೆ ಅನಧಿಕೃತ ಗೈರು 
ಉಳಿದಿದ್ದೀರಿ. ಈ ಕುರಿತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಿಮಗೆ ದಿನಾಂಕ:18.03.2004 ರಂದು ಶಾಲಾ ಕರ್ತವ್ಯಕ್ಕೆ ಹಾಜರಾಗಲು 
ಸೂಚನೆ ನೀಡಿ ನೋಟೀಸ್ ಜಾರಿ ಮಾಡಿದ್ದರು, ನಂತರ ಅಂತಿಮವಾಗಿ ದಿನಾಂಕ:11 .07. 2004 ರಂದು ಸಂಯುಕ್ತ ಕರ್ನಾಟಕ 
ದಿನಪತ್ರಿಕೆಯಲ್ಲಿ ಮತ್ತು ದಿನಾಂಕ:14.07.2004 ರಂದು ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಪ್ರಕಟಣೆ ನೀಡಿ ಕರ್ತವ್ಯಕ್ಕೆ 
ಹಾಜರಾಗಲು ಸೂಚಿಸಿದ್ದರು. ಆಗ ನೀವು ಮನವಿ ಸಲ್ಲಿಸಿ ಕರ್ತವ್ಯಕ್ಕೆ ಹಾಜರಾಗಲು ಅನುಮತಿ ಕೋರಿರುವಂತೆ ನಿಮಗೆ ಕ್ಷೇತ್ರ 
ಶಿಕ್ಷಣಾಧಿಕಾರಿಗಳು ವೈದ್ಯಕೀಯ ಮಂಡಳಿಯ ಪರೀಕ್ಷಾ ವರದಿಯ ಷರಾದಲ್ಲಿನ ಅಂಶದ ಷರತ್ತಿಗೆ ಒಳಪಟ್ಟು ಸೇವೆಗೆ 
ಹಾಜರಾಗಲು ಅನುಮತಿ ನೀಡಿ, ಅನುಮತಿ ಆದೇಶವನ್ನು ನಿಮ್ಮ ಮನೆಗೆ ಸಿಬ್ಬಂದಿಯವರು ಖುದ್ದಾಗಿ ಬಂದು 
ತಲುಪಿಸಿರುವರು. ಆದರೂ ನೀವು ಈವರೆಗೂ ಶಾಲಾ ಕರ್ತವ್ಯಕ್ಕೆ ಹಾಜರಾಗಿರುವುದಿಲ್ಲ . ಆ ನಂತರ ಈ ಕಛೇರಿಯಿಂದ 


೨೬ ೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪, ೨೦೧೦ 

ಭಾಗ - ೩ 
ಉಲ್ಲೇಖ 2 ರಂತೆ ಅಂತಿಮವಾಗಿ ನೋಟೀಸು ಒಂದು ಬಾರಿ ಹಾಗೂ ಉಲ್ಲೇಖ 3 ರಂತೆ ಅಂತಿಮ ಎರಡನೇಯ ನೋಟಿಸ್ 
ಕಳುಹಿಸಿದರೂ ನೀವು ಸೇವೆಗೆ ಹಾಜರಾಗಿರುವುದಿಲ್ಲ . ಇದರಿಂದಾಗಿ ನೀವು ಸೇವೆಯಲ್ಲಿ ನಿಷ್ಕಾಳಜಿ, ನಿರ್ಲಕ್ಷತನ ಹಾಗೂ 
ಅವಿಧೇಯತೆ ತೋರಿರುವುದು ಕಂಡುಬರುತ್ತದೆ. ಇದರಿಂದಾಗಿ ನೀವು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ 
ನಿಯಮ 108ನ್ನು ಹಾಗೂ 162ನ್ನು ಉಲ್ಲಂಘಿಸಿದ್ದೀರಿ ಎಂದು ಭಾವಿಸಿ 1957ರ ಕರ್ನಾಟಕ ನಾಗರೀಕ ಸೇವಾ ( ವರ್ಗಿಕರಣ , 
ನಿಯಂತ್ರಣ ಮತ್ತು ಮೇಲ್ಮನವಿ ನಿಯಮ 8ರ ಉಪಖಂಡ ( VIII) ರ ಅಡಿ ಸೇವೆಗೆ ಅನಧಿಕೃತ ಗೈರು ಉಳಿದ ದಿನದಿಂದಲೇ 
ಅಂದರೆ ದಿನಾಂಕ:01.10 .2003 ರಿಂದ ಜಾರಿಗೆ ಬರುವಂತೆ ನಿಮ್ಮನ್ನು ಸೇವೆಯಿಂದ ವಜಾಗೊಳಿಸುವುದು ಸೂಕ್ತವೆಂದು 
ತೀರ್ಮಾನಿಸಿ ಈ ಕೆಳಗಿನಂತೆ ಕ್ರಮಕ್ಕಾಗಿ ಆದೇಶಿಸಿದೆ. 

ಆದೇಶ 
ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನೆಲೆಯಲ್ಲಿ ಶ್ರೀಮತಿ ಬಿ. ಸುಶೀಲಾ, ಸಹ ಶಿಕ್ಷಕರು ಸರ್ಕಾರಿ ಹಿರಿಯ 
ಪ್ರಾಥಮಿಕ ಶಾಲೆ ಬೆಣಚಿ, ತಾ : ಜಿ: ಧಾರವಾಡ ಆದ ನೀವು ಶಾಲಾ ಕರ್ತವ್ಯಕ್ಕೆ ಅನಧಿಕೃತ ಗೈರು ಉಳಿದಿದ್ದು ಹಾಗೂ ನಿಮಗೆ 
ನೀಡಲಾದ ಯಾವುದೇ ನೋಟೀಸ್ ಹಾಗೂ ಪ್ರಕಟಣೆಗೆ ನೀವು ಸ್ಪಂದಿಸದೇ ಇರುವುದು ನಿಮ್ಮ ಅವಿಧೇಯತೆ, ನಿಷ್ಕಾಳಜಿ 
ಹಾಗೂ ನಿರ್ಲಕ್ಷತನವನ್ನು ತೋರಿದ್ದು ನಿಮಗೆ ಸೇವೆಯಲ್ಲಿ ಮುಂದುವರೆಯಲು ಇಚ್ಚೆಯಿಲ್ಲವೆಂದು ಭಾವಿಸಿ ಹಾಗೂ ನೀವು 
ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 108 ಹಾಗೂ 162ನ್ನು ಉಲ್ಲಂಘಿಸಿದ್ದೀರಿ ಎಂದು ಪರಿಗಣಿಸಿ 
ಧಾರವಾಡ ಜಿಲ್ಲೆಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ( ಆಡಳಿತ) ಆದ ನಾನು 1957ರ ಕರ್ನಾಟಕ 
ನಾಗರೀಕ ಸೇವಾ ( ವರ್ಗಿಕರಣ ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮ 14( 2) ರಲ್ಲಿನ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ನಿಮ್ಮನ್ನು ಇದೇ ನಿಯಮದ ನಿಯಮ 8ರ ಉಪಖಂಡ ( VI11) ರ ಅಡಿ ಸೇವೆಗೆ ಅನಧಿಕೃತ ಗೈರು ಉಳಿದ 
ದಿನದಿಂದಲೇ ಅಂದರೆ ದಿನಾಂಕ: 09 .04.2004 ರಿಂದ ಜಾರಿಗೆ ಬರುವಂತೆ ಸೇವೆಯಿಂದ ವಜಾಗೊಳಿಸಿ ಈ ಮೂಲಕ 
ಆದೇಶಿಸಲಾಗಿದೆ. 

ಭಾಸ್ಕರ ವಿಷ್ಣು ಭಟ್ಟ 
ಪಿ . ಆರ್‌. 662 

ಉಪನಿರ್ದೆಶಕರು , (ಆಡಳಿತ) . 

ಸಾರ್ವಜನಿಕ ಶಿಕ್ಷಣ ಇಲಾಖೆ, ಧಾರವಾಡ. 
ಉಪನಿರ್ದೆಶಕರ ಕಾರ್ಯಾಲಯ , ಸಾರ್ವಜನಿಕ ಶಿಕ್ಷಣ ಇಲಾಖೆ ಧಾರವಾಡ 

ಜ್ಞಾಪನಾ 
ಸಂಖ್ಯೆ: 32/ ಪ್ರಾಶಾಶಿ/ ಅಗೈರ/ ಆರ್‌ಎಸ್‌ಜಿ/25 /2009 -10/ 68, ದಿನಾಂಕ:5ನೇ ಫೆಬ್ರವರಿ , 2010 
ವಿಷಯ : ಶಾಲಾ ಕರ್ತವ್ಯಕ್ಕೆ ಅನಧಿಕೃತ ಗೈರು ಉಳಿದಿದ್ದು ಸೇವೆಯಿಂದ ವಜಾ ಮಾಡುವ ಕುರಿತು. 
ಉಲ್ಲೇಖ: 1) ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಧಾರವಾಡ ಗ್ರಾ . ಇವರ ಪತ್ರ ಸಂಖ್ಯೆ: ಎl: ಪ್ರಾಶಾಶಿ: ಅಗೈರು: ಆರ್‌ಎಸ್‌ಜಿ: 

2008 -09:194 , ದಿನಾಂಕ :22.06.2009. 
2 ) ಈ ಕಛೇರಿ ಪತ್ರ ಸಮಸಂಖ್ಯೆ: ದಿನಾಂಕ: 09.09.2009. 
3) ಈ ಕಛೇರಿಯ ಅಂತಿಮವಾಗಿ ಎರಡನೆಯ ನೋಟೀಸ್‌ ಸಮಸಂಖ್ಯೆ : ದಿನಾಂಕ:24.11.2009. 
4) ಅಂತಿಮವಾಗಿ 2ನೇಯ ನೋಟೀಸ್ ಈ ಕಛೇರಿಯ ಪತ್ರ ಸಮಸಂಖ್ಯೆ: ದಿನಾಂಕ:24.11.2009 

ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯ ದಿನಾಂಕ:17.12.2009. 


ಪ್ರಸ್ತಾವನೆ: 


ಮೇಲ್ಕಾಣಿಸಿದ ವಿಷಯ ಹಾಗೂ ಉಲ್ಲೇಖದನ್ವಯ ಶ್ರೀ ಆರ್.ಎಸ್. ಗಾಯಕವಾಡ ಸಹ ಶಿಕ್ಷಕರು ಸರ್ಕಾರಿ ಹಿರಿಯ 
ಪ್ರಾಥಮಿಕ ಶಾಲೆ ಬೇಲೂರ ತಾ : ಜಿ: ಧಾರವಾಡ ಆದ ನೀವು ದಿನಾಂಕ: 06 .06.2008 ರಿಂದ ಇಲ್ಲಿಯವರೆಗೂ ಶಾಲಾ ಕರ್ತವ್ಯಕ್ಕೆ 
ಅನಧಿಕೃತ ಗೈರು ಉಳಿದ್ದೀರಿ. ಈ ಕುರಿತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಿಮಗೆ ದಿನಾಂಕ:15 . 09.2008, ದಿನಾಂಕ:31.10.2008, 
ದಿನಾಂಕ:22.12 . 2008 ಮತ್ತು ದಿನಾಂಕ:12 .01.2009ರ ಪತ್ರದಂತೆ ಶಾಲಾ ಕರ್ತವ್ಯಕ್ಕೆ ಹಾಜರಾಗಲು ಸೂಚನೆ ನೀಡಿ 
ನೋಟೀಸ್ ಜಾರಿ ಮಾಡಿದ್ದರು, ಹಾಗೂ ಅಂತಿಮವಾಗಿ ದಿನಾಂಕ: 04. 04.2009ರಂದು ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ 
ಪ್ರಕಟಣೆ ನೀಡಿ ಕರ್ತವ್ಯಕ್ಕೆ ಹಾಜರಾಗಲು ಸೂಚಿಸಿದ್ದರು. ಆದರೂ ನೀವು ಈ ವರೆಗೂ ಶಾಲಾ ಕರ್ತವ್ಯಕ್ಕೆ ಹಾಜರಾಗಿರುವುದಿಲ್ಲ. 
ಆ ನಂತರ ಈ ಕಛೇರಿಯಿಂದ ಉಲ್ಲೇಖ 2ರಂತೆ ಅಂತಿಮವಾಗಿ ನೋಟೀಸು ಒಂದು ಬಾರಿ ಹಾಗೂ ಉಲ್ಲೇಖ 3ರಂತೆ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪, ೨೦೧೦ 

೨೬ ೨೯ 
ಅಂತಿಮ ಎರಡನೇಯ ನೋಟಿಸ್ ಕಳುಹಿಸಿದರೂ ನೀವು ಸೇವೆಗೆ ಹಾಜರಾಗಿರುವುದಿಲ್ಲ. ಇದರಿಂದಾಗಿ ನೀವು ಸೇವೆಯಲ್ಲಿ 
ನಿಷ್ಕಾಳಜಿ, ನಿರ್ಲಕ್ಷತನ ಹಾಗೂ ಅವಿಧೇಯತೆ ತೋರಿರುವುದು ಕಂಡುಬರುತ್ತದೆ. ಇದರಿಂದಾಗಿ ನೀವು ಕರ್ನಾಟಕ ನಾಗರೀಕ 
ಸೇವಾ ನಿಯಮಾವಳಿಗಳ ನಿಯಮ 108ನ್ನು ಉಲ್ಲಂಘಿಸಿದ್ದೀರಿ ಎಂದು ಭಾವಿಸಿ 1957ರ ಕರ್ನಾಟಕ ನಾಗರೀಕ ಸೇವಾ 
( ವರ್ಗಿಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ ) ನಿಯಮ 8ರ ಉಪಖಂಡ ( VIII) ರ ಅಡಿ ಸೇವೆಗೆ ಅನಧಿಕೃತ ಗೈರು ಉಳಿದ 
ದಿನದಿಂದಲೇ ಅಂದರೆ ದಿನಾಂಕ: 06 .06. 2008 ರಿಂದ ಜಾರಿಗೆ ಬರುವಂತೆ ನಿಮ್ಮನ್ನು ಸೇವೆಯಿಂದ ವಜಾಗೊಳಿಸುವುದು 
ಸೂಕ್ತವೆಂದು ತೀರ್ಮಾನಿಸಿ ಈ ಕೆಳಗಿನಂತೆ ಕ್ರಮಕ್ಕಾಗಿ ಆದೇಶಿಸಲಾಗಿದೆ. 

ಆದೇಶ 
ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನೆಲೆಯಲ್ಲಿ ಶ್ರೀ ಆರ್ .ಎಸ್. ಗಾಯಕವಾಡ, ಸಹ ಶಿಕ್ಷಕರು ಸರ್ಕಾರಿ ಹಿರಿಯ 
ಪ್ರಾಥಮಿಕ ಶಾಲೆ ಬೇಲೂರು ತಾ: ಜಿ: ಧಾರವಾಡ, ಆದ ನೀವು ಶಾಲಾ ಕರ್ತವ್ಯಕ್ಕೆ ಅನಧಿಕೃತ ಗೈರು ಉಳಿದಿದ್ದು ಹಾಗೂ ನಿಮಗೆ 
ನೀಡಲಾದ ಯಾವುದೇ ನೋಟೀಸ್ ಹಾಗೂ ಪ್ರಕಟಣೆಗೆ ನೀವು ಸ್ಪಂದಿಸದೇ ಇರುವುದು ನಿಮ್ಮ ಅವಿಧೇಯತೆ, ನಿಷ್ಕಾಳಜಿ 
ಹಾಗೂ ನಿರ್ಲಕ್ಷತನವನ್ನು ತೋರುತ್ತಿದ್ದು ಸೇವೆಯಲ್ಲಿ ಮುಂದುವರೆಯಲು ನಿಮಗೆ ಇಚ್ಛೆಯಿಲ್ಲವೆಂದು ಭಾವಿಸಿ ಹಾಗೂ ನೀವು 
ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 108ನ್ನು ಉಲ್ಲಂಘಿಸಿದ್ದೀರಿ ಎಂದು ಪರಿಗಣಿಸಿ ಧಾರವಾಡ ಜಿಲ್ಲೆಯ 
ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ( ಆಡಳಿತ) ಆದ ನಾನು 1957ರ ಕರ್ನಾಟಕ ನಾಗರೀಕ ಸೇವಾ 
( ವರ್ಗಿಕರಣ ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮ 14(2) ರಲ್ಲಿನ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ನಿಮ್ಮನ್ನು 
ಇದೇ ನಿಯಮದ ನಿಯಮ 8ರ ಉಪಖಂಡ ( VIII) ರ ಅಡಿ ಸೇವೆಗೆ ಅನಧಿಕೃತ ಗೈರು ಉಳಿದ ದಿನದಿಂದಲೇ ಅಂದರೆ 
ದಿನಾಂಕ:06. 06. 2008 ರಿಂದ ಜಾರಿಗೆ ಬರುವಂತೆ ಸೇವೆಯಿಂದ ವಜಾಗೊಳಿಸಿ ಈ ಮೂಲಕ ಆದೇಶಿಸಲಾಗಿದೆ. 

ಭಾಸ್ಕರ ವಿಷ್ಣು ಭಟ್ಟ 
ಪಿ . ಆರ್.663 

ಉಪನಿರ್ದೆಶಕರು, ( ಆಡಳಿತ) 

ಸಾರ್ವಜನಿಕ ಶಿಕ್ಷಣ ಇಲಾಖೆ, ಧಾರವಾಡ. 
ಕರ್ನಾಟಕ ಲೋಕಸೇವಾ ಆಯೋಗದ ನಡಾವಳಿಗಳು, ಬೆಂಗಳೂರು 
ವಿಷಯ : ಅಬಕಾರಿ ಇಲಾಖೆಯಲ್ಲಿನ ಅಬಕಾರಿ ರಕ್ಷಕ ( ಪುರುಷ ಮತ್ತು ಮಹಿಳೆ) ಹುದ್ದೆಯ ಸ್ಪರ್ಧಾತ್ಮಕ ಪರೀಕ್ಷೆ 

ಅಭ್ಯರ್ಥಿಯಾದ ಶ್ರೀ ಚನ್ನವ್ರಸಬೇಂದ್ರ ಎನ್. ಹಿರೇಮಠ ( ನೋ . ಸಂ .53519 ) ವಿರುದ್ದ ಪರೀಕ್ಷಾ 

ದುರಾಚಾರ ಪ್ರಕರಣದ ಬಗ್ಗೆ, 
ಓದಲಾಗಿದೆ:1) ಸಂವೀಕ್ಷಕರು, ಡಾ|| ಅಂಬೇಡ್ಕರ್ ಕಲಾ ಮತ್ತು ವಾಣಿಜ್ಯ ಕಾಲೇಜು, ಪರೀಕ್ಷಾ ಕೇಂದ್ರ, ದರ್ಗಾ ರಸ್ತೆ , 

ಗುಲ್ಬರ್ಗಾ ಇವರ ವರದಿ. 
2) ಪ್ರಾಂಶುಪಾಲರು, ಪರೀಕ್ಷಾ ಕೇಂದ್ರದ ಮೇಲ್ವಿಚಾರಕರು ಡಾ|| ಅಂಬೇಡ್ಕರ್ ಕಲಾ ಮತ್ತು ವಾಣಿಜ್ಯ 

ಕಾಲೇಜು ಪರೀಕ್ಷಾ ಕೇಂದ್ರ, ದರ್ಗಾ ರಸ್ತೆ , ಗುಲ್ಬರ್ಗಾ ಇವರ ವರದಿ. 

3) ಆಯೋಗದ ದಿನಾಂಕ:02. 03 . 2010ರ ಕಾರಣ ಕೇಳುವ ನೋಟೀಸ್. 
ಪ್ರಸ್ತಾವನೆ : 

ದಿನಾಂಕ:13.12. 2009ರಂದು ನಡೆದ ಅಬಕಾರಿ ಇಲಾಖೆಯಲ್ಲಿನ 350 - ಅಬಕಾರಿ ರಕ್ಷಕ ( ಪುರುಷ ಮತ್ತು ಮಹಿಳೆ) 
ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆ ಸಮಯದಲ್ಲಿ ಡಾ|| ಅಂಬೇಡ್ಕರ್ ಕಲಾ ಮತ್ತು ವಾಣಿಜ್ಯ ಕಾಲೇಜು, ಪರೀಕ್ಷೆ ಕೇಂದ್ರ , ದರ್ಗಾ 
ರಸ್ತೆ, ಗುಲ್ಬರ್ಗಾ ಪರೀಕ್ಷಾ ಕೇಂದ್ರದಲ್ಲಿ ದುರಾಚಾರ ಪ್ರಕರಣ ವರದಿಯಾಗಿದ್ದು, ಅದರ ವಿವರ ಈ ಕೆಳಕಂಡಂತಿದೆ: 

ಅ) ಪರೀಕ್ಷಾ ಸಂವೀಕ್ಷಕರು, ಡಾ|| ಅಂಬೇಡ್ಕರ್ ಕಲಾ ಮತ್ತು ವಾಣಿಜ್ಯ ಕಾಲೇಜು, ಪರೀಕ್ಷೆ ಕೇಂದ್ರ, ದರ್ಗಾ ರಸ್ತೆ , 
ಗುಲ್ಬರ್ಗಾ -1 ರಲ್ಲಿ ಓದಲಾದ ಇವರ ವರದಿಯಲ್ಲಿ ದಿನಾಂಕ:13.12.2009ರಂದು ಅಬಕಾರಿ ರಕ್ಷಕರ ಪರೀಕ್ಷಾ ಸಮಯದಲ್ಲಿ 
ಕೊಠಡಿ ಸಂವೀಕ್ಷಕರಾಗಿ ಪರೀಕ್ಷೆಯ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ, ಶ್ರೀ ಚನ್ನವ್ರಸಬೇಂದ್ರ ಎನ್. ಹಿರೇಮಠ ನೋ . ಸಂ .53519 
ಎಂಬ ಅಭ್ಯರ್ಥಿಯು ನಕಲು ಮಾಡುತ್ತಿರುವುದು ಗಮನಕ್ಕೆ ಬಂದಿದ್ದರಿಂದ, ನಕಲು ಮಾಡುತ್ತಿದ್ದ , ಮುದ್ರಿತ 
ದಸ್ತಾವೇಜುಗಳೊಂದಿಗೆ ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರಿಗೆ ಲಿಖಿತ ವರದಿಯನ್ನು ನೀಡಿರುತ್ತಾರೆ. 

ಆ) ಪ್ರಾಂಶುಪಾಲರು ಹಾಗೂ ಪರೀಕ್ಷಾ ಕೇಂದ್ರದ ಮೇಲ್ವಿಚಾರಕರು, ಡಾ|| ಅಂಬೇಡ್ಕರ್ ಕಲಾ ಮತ್ತು ವಾಣಿಜ್ಯ 
ಕಾಲೇಜು, ದರ್ಗಾ ರಸ್ತೆ , ಗುಲ್ಬರ್ಗಾ ಇವರು ಸಂವೀಕ್ಷಕರ ವರದಿಯನ್ನು ಅಭ್ಯರ್ಥಿಯಿಂದ ವಶಪಡಿಸಿಕೊಳ್ಳಲಾದ ಮುದ್ರಿತ 


೨೬೩೦ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ ಜೂನ್ ೨೪, ೨೦೧೦ 

ಭಾಗ - ೩ 
ದಸ್ತಾವೇಜುಗಳನ್ನು ಹಾಗೂ ಪ್ರಶ್ನೆಪತ್ರಿಕೆಯನ್ನು ದುರಾಚಾರ ಪ್ರಕರಣವೆಂದು ಪರಿಗಣಿಸಿ ಮುಂದಿನ ಅಗತ್ಯ ಕ್ರಮಕ್ಕಾಗಿ 
ಆಯೋಗಕ್ಕೆ ವರದಿ ಮಾಡಿರುತ್ತಾರೆ. 

ಇ) ಆಯೋಗವು ಜಾರಿ ಮಾಡಿದ ದಿನಾಂಕ:02.03.2010ರ ಕಾರಣ ಕೇಳುವ ನೋಟೀಸಿಗೆ ಅಭ್ಯರ್ಥಿಯ 
ದಿನಾಂಕ:14 . 03 .2010ರಂದು ನೀಡಿದ ಸಮಜಾಯಿಷಿ. 

- ಸಂವೀಕ್ಷಕರ ಮತ್ತು ಮೇಲ್ವಿಚಾರಕರ ವರದಿಯನ್ನು ಹಾಗೂ ಸಂಬಂಧಪಟ್ಟ ದಾಖಲೆಯನ್ನು ಪರಿಶೀಲಿಸಿ 
ಫಲಿತಾಂಶವನ್ನು ತಡೆಹಿಡಿಯಲಾಗಿದ್ದು , ಅಭ್ಯರ್ಥಿಯ ದಿನಾಂಕ:02.03.2010ರ ಕಾರಣ ಕೇಳುವ ನೋಟೀಸಿಗೆ 
ದಿನಾಂಕ:14 .03.2010ರ ಸಮಜಾಯಿಷಿಯನ್ನು ಆಯೋಗವು ಪರಿಶೀಲಿಸಿದ್ದು, ಅಭ್ಯರ್ಥಿಯು ಕೊಟ್ಟ ಸಮಜಾಯಿಷಿಯಲ್ಲಿ 
ಕ್ಷಮೆಯಾಚಿಸಿ ಇನ್ನೊಮ್ಮೆ ಈ ತೆರವಾಗಿ ನಡೆದುಕೊಳ್ಳುವುದಿಲ್ಲವೆಂದು ಕ್ಷಮೆ ಕೋರಿರುವುದರಿಂದ ಅವರ ವಿರುದ್ಧದ 
ಆರೋಪವನ್ನು ಒಪ್ಪಿದ್ದಾರೆಂದು ಪರಿಗಣಿಸಿ ಮತ್ತು ಮುದ್ರಿತ ದಸ್ತಾವೇಜುಗಳನ್ನು ನೋಡಿ ಬರೆಯುತ್ತಿದ್ದುದು ಪರೀಕ್ಷಾ 
ಸೂಚನೆಗಳ ಸ್ಪಷ್ಟ ಉಲ್ಲಂಘನೆಯಾಗಿರುವುದರಿಂದ, ಆಯೋಗವು ಅಭ್ಯರ್ಥಿಯ ವಿರುದ್ಧ ಸೂಕ್ತ ದಂಡನೆಯನ್ನು ವಿಧಿಸುವ ಬಗ್ಗೆ 
ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಆದೇಶ ಸಂಖ್ಯೆ: ಇ( 3) 11 / 2010 - 11 ಪಿಎಸ್‌ಸಿ, ದಿನಾಂಕ:15ನೇ ಏಪ್ರಿಲ್, 2010 
ಕರ್ನಾಟಕ ನಾಗರೀಕ ಸೇವೆ ( ಲಿಪಿಕ ಹುದ್ದೆಗಳ ನೇಮಕಾತಿ) ನಿಯಮಗಳು 1978ರ ಉಪನಿಯಮ 20 ಮತ್ತು 
ಆಯೋಗದ ಅಧಿಕೃತ ಜ್ಞಾಪನ ಸಂಖ್ಯೆ: ಆಡಳಿತ 398/93 - 94 / ಪಿಎಸ್‌ಸಿ, ದಿನಾಂಕ:14 .07.1993ರಲ್ಲಿ ಆಯೋಗವು ನಡೆಸುವ 
ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿನ ದುರಾಚಾರ ಪ್ರಕರಣಗಳ ವಿನಿಯಮಗಳ ಉಪನಿಯಮ - 4( 2) ರಲ್ಲಿನಂತೆ ಪ್ರದತ್ತವಾದ ಅಧಿಕಾರದ 
ಮೇರೆಗೆ ಆಪಾದಿತ ಅಭ್ಯರ್ಥಿಯಾದ ಶ್ರೀ ಚನ್ನವ್ರಸಬೇಂದ್ರ ಎನ್. ಹಿರೇಮಠ ನೋ . ಸಂ .53519 ಇವರಿಗೆ . 
ದಿನಾಂಕ:13.12.2009ರಂದು ಆಯೋಗವು ನಡೆಸಿದ ಅಬಕಾರಿ ರಕ್ಷಕರ ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆಯ ಅಭ್ಯರ್ಥಿತ್ವವನ್ನು 
ರದ್ದುಪಡಿಸಿದ್ದು , ಈ ಪರೀಕ್ಷೆಯಿಂದ ಡಿಬಾರ್ ಮಾಡುವ ದಂಡನೆಯನ್ನು ಈ ಮೂಲಕ ವಿಧಿಸಿದೆ. 

ಆಯೋಗದ ಆದೇಶದ ಮೇರೆಗೆ, 

ವಿ . ಬಿ . ಪಾಟೀಲ್, 
ಪಿ. ಆರ್. 668 

ಕಾರ್ಯದರ್ಶಿ , 

ಕರ್ನಾಟಕ ಲೋಕಸೇವಾ ಆಯೋಗ. 
ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ನಡವಳಿಗಳು 
ವಿಷಯ : ಶ್ರೀ ಈರಪ್ಪ ಭೀಮಪ್ಪ ಧಾರವಾಡ (ಈರಪ್ಪ ಬಸಪ್ಪ ಧಾರವಾಡ) ರವರು ಧಾರವಾಡ ಜಿಲ್ಲೆ, ಕಲಘಟಗಿ 

ತಾಲ್ಲೂಕು ಪಂಚಾಯತಿ ಉಪ ಚುನಾವಣೆ-2008 ರಲ್ಲಿ ಗಳಗಿ ತಾಲ್ಲೂಕು ಪಂಚಾಯತಿ ಚುನಾವಣಾ 
ಕ್ಷೇತ್ರದಿಂದ ಸ್ಪರ್ಧಿಸಿ ಚುನಾವಣಾ ವೆಚ್ಚದ ಲೆಕ್ಕ ವಿವರಗಳನ್ನು ಸಲ್ಲಿಸದಿರುವುದರಿಂದ ಕರ್ನಾಟಕ 

ಪಂಚಾಯತ್‌ರಾಜ್ ಅಧಿನಿಯಮ 1993ರ ಪ್ರಕರಣ 308 - ಸಿ ಪ್ರಕಾರ ಅನರ್ಹಗೊಳಿಸುವ ಬಗ್ಗೆ . 
ಉಲ್ಲೇಖ:1) ಜಿಲ್ಲಾಧಿಕಾರಿಗಳು , ಧಾರವಾಡ ಜಿಲ್ಲೆ ರವರ ಪತ್ರ ಸಂಖ್ಯೆ: ತಾಪಂಚು. ವಹಿ. 02 /2008 - 09, ದಿನಾಂಕ: 

23.09. 2009 . 
2) ಆಯೋಗದ ನೋಟೀಸು ಸಂಖ್ಯೆ: ರಾಚುಆ /5/ ಟಿಜೆಡ್ ಪಿ / 2008 ( ಪಿ), ದಿನಾಂಕ:08.10 .2009 . 
3) ಜಿಲ್ಲಾಧಿಕಾರಿಗಳು ಧಾರವಾಡ ಜಿಲ್ಲೆ ರವರ ಪತ್ರ ಸಂಖ್ಯೆ ತಾ . ಪ. ಚು .ವಹಿ - 2/ 2008 - 09 , ದಿನಾಂಕ: 

24 .03.2010. 
ಪ್ರಸ್ತಾವನೆ: 

ಧಾರವಾಡ ಜಿಲ್ಲೆ, ಕಲಘಟಗಿ ತಾಲ್ಲೂಕು ಪಂಚಾಯತಿ ಸದಸ್ಯ ಸ್ಥಾನಕ್ಕೆ ಗಳಗಿ ತಾಲ್ಲೂಕು ಪಂಚಾಯತಿ ಚುನಾವಣಾ 
ಕ್ಷೇತ್ರದಿಂದ ಉಪ ಚುನಾವಣೆ 2008ರಲ್ಲಿ ಸ್ಪರ್ಧಿಸಿದ್ದ ( ಪ್ರಪತ್ರ - 10 ರಂತೆ) ಶ್ರೀ ಈರಪ್ಪ ಭೀಮಪ್ಪ ಧಾರವಾಡ (ಈರಪ್ಪ ಬಸಪ್ಪ 
ಧಾರವಾಡ) ರವರು ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993ರ ಪ್ರಕರಣ 308 - ಬಿ ಹಾಗೂ ಕರ್ನಾಟಕ 
ಪಂಚಾಯತ್ ರಾಜ್ ( ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿಗಳ ವೆಚ್ಚ ಮಿತಿ) ನಿಯಮಗಳು 2005ರ ನಿಯಮ 2 ಮತ್ತು 
ಕರ್ನಾಟಕ ಪಂಚಾಯತ್ ರಾಜ್ (ಜಿಲ್ಲಾ ಮತ್ತು ತಾಲ್ಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳ ವೆಚ್ಚ 
ಮಿತಿ) ಆದೇಶ 2005ರ ಖಂಡ 3ರ ಪ್ರಕಾರ, ಚುನಾವಣಾ ವೆಚ್ಚಗಳ ಲೆಕ್ಕ ಪತ್ರವನ್ನು ನಿಗದಿತ ನಮೂನೆಯಲ್ಲಿ ಚುನಾವಣಾ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪, ೨೦೧೦ 

೨೬೩೧ 
ಫಲಿತಾಂಶ ಘೋಷಿತವಾದ 30 ದಿನಗಳೊಳಗೆ ಸಲ್ಲಿಸಿರುವುದಿಲ್ಲವೆಂದು ಧಾರವಾಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಉಲ್ಲೇಖ (1)ರ 
ಪತ್ರದಲ್ಲಿ ವರದಿ ಮಾಡಿರುತ್ತಾರೆ. 

ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993ರ ಪ್ರಕರಣದ 308 - ಸಿ ಹಾಗೂ ಕರ್ನಾಟಕ ಪಂಚಾಯತ್ 
ರಾಜ್ ( ಜಿಲ್ಲಾ ಮತ್ತು ತಾಲ್ಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳ ವೆಚ್ಚ ಮಿತಿ) ಆದೇಶ 2005ರ 
ಖಂಡ 6ರ ಉಪಖಂಡ 5 ರನ್ವಯ ಆಯೋಗದಿಂದ ಉಲ್ಲೇಖ (2) ರಂತೆ ದಿನಾಂಕ: 08.10.2009ರ ನೋಟೀಸನ್ನು ಅಭ್ಯರ್ಥಿಗೆ 
ನೀಡಿ ಅವರನ್ನು ಏಕೆ ಅನರ್ಹಗೊಳಿಸಬಾರದು ಎಂಬುದಕ್ಕೆ ನೋಟೀಸು ತಲುಪಿದ 20 ದಿನಗಳೊಳಗಾಗಿ ರಾಜ್ಯ ಚುನಾವಣಾ 
ಆಯೋಗಕ್ಕೆ ಕಾರಣಗಳನ್ನು ಸಲ್ಲಿಸತಕ್ಕದ್ದೆಂದು ತಿಳಿಸಲಾಗಿತ್ತು. 

ಮೇಲ್ಕಂಡ ನೋಟೀಸನ್ನು ಜಾರಿ ಮಾಡಿಸಿ ಜಿಲ್ಲಾಧಿಕಾರಿಗಳು ಜಾರಿಯಾದ ಪ್ರತಿಯನ್ನು ಆಯೋಗಕ್ಕೆ ಕಳುಹಿಸಿರುತ್ತಾರೆ. 
ಆದಾಗ್ಯೂ ಅಭ್ಯರ್ಥಿಯು ಆಯೋಗಕ್ಕೆ ಯಾವುದೇ ಉತ್ತರವನ್ನು ನೀಡಿರುವುದಿಲ್ಲ . ಹಾಗೂ ಉಲ್ಲೇಖ (3) ರ ಜಿಲ್ಲಾಧಿಕಾರಿಗಳ 
ವರದಿಗಳಲ್ಲಿಯೂ ಸಹ ಸದರಿ ಅಭ್ಯರ್ಥಿಯು ಚುನಾವಣಾ ವೆಚ್ಚದ ಲೆಕ್ಕ ವಿವರಗಳನ್ನು ಸಲ್ಲಿಸಿರುವುದಿಲ್ಲವೆಂದು ತಿಳಿಸಿರುತ್ತಾರೆ. 

ಈ ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಲಾಗಿ 
ಅಭ್ಯರ್ಥಿಯು ಚುನಾವಣಾ ವೆಚ್ಚದ ಲೆಕ್ಕ ಪತ್ರಗಳನ್ನು ಸಲ್ಲಿಸದೇ ಇರುವುದಕ್ಕೆ ಸರಿಯಾದ ಕಾರಣ ಅಥವಾ ಸಮರ್ಥನೆಗಳು 
ಇರುವುದಿಲ್ಲವೆಂದು ದೃಢಪಟ್ಟಿರುತ್ತದೆ. ಕಾರಣ ಈ ಕೆಳಕಂಡಂತೆ ಆದೇಶ. 

ಆದೇಶ ಸಂಖ್ಯೆ : ರಾಚುಆ/ 05 (1)/ ಟಿಜೆಡ್‌ಪಿ/ 2010, ಬೆಂಗಳೂರು, ದಿನಾಂಕ:27ನೇ ಏಪ್ರಿಲ್, 2010 

ಮೇಲೆ ವಿವರಿಸಿರುವಂತೆ ಧಾರವಾಡ ಜಿಲ್ಲೆ , ಕಲಘಟಗಿ ತಾಲ್ಲೂಕು, ಪಂಚಾಯತಿ ಸದಸ್ಯ ಸ್ಥಾನಕ್ಕೆ ಗಳಗಿ ತಾಲ್ಲೂಕು 
ಪಂಚಾಯತಿ ಚುನಾವಣಾ ಕ್ಷೇತ್ರದಿಂದ ಉಪ ಚುನಾವಣೆ 2008ರಲ್ಲಿ ಸ್ಪರ್ಧಿಸಿದ್ದ ಶ್ರೀ ಈರಪ್ಪ ಭೀಮಪ್ಪ ಧಾರವಾಡ ( ಈರಪ್ಪ 
ಬಸಪ್ಪ ಧಾರವಾಡ) ಇವರು ಚುನಾವಣಾ ವೆಚ್ಚದ ಲೆಕ್ಕ ಪತ್ರಗಳನ್ನು ಸಲ್ಲಿಸದೇ ಇರುವುದಕ್ಕೆ ಸರಿಯಾದ ಕಾರಣ ಅಥವಾ 
ಸಮರ್ಥನೆ ಇಲ್ಲವೆಂದು ದೃಢಪಟ್ಟಿರುವುದರಿಂದ ರಾಜ್ಯ ಚುನಾವಣಾ ಆಯೋಗವು ಅವರನ್ನು ಕರ್ನಾಟಕ ಪಂಚಾಯತ್‌ರಾಜ್ 
ಅಧಿನಿಯಮ 1993ರ ಪ್ರಕರಣ 308 - ಸಿ ಅನುಸಾರ ಈ ಆದೇಶದ ದಿನಾಂಕದಿಂದ ಆರು ವರ್ಷಗಳ ಅವಧಿಗೆ ಅನರ್ಹರೆಂದು 
ಘೋಷಿಸಿರುತ್ತದೆ. 

- ಆಯುಕ್ತರು, 

ರಾಜ್ಯ ಚುನಾವಣಾ ಆಯೋಗ. 
ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ನಡವಳಿಗಳು 
ವಿಷಯ : ಶ್ರೀ ಬಸವಣ್ಣೆಪ್ಪ ಈರಪ್ಪ ದಾದುಗೋಳ ರವರು ಧಾರವಾಡ ಜಿಲ್ಲೆ, ಕಲಘಟಗಿ ತಾಲ್ಲೂಕು ಪಂಚಾಯತಿ 

ಉಪ ಚುನಾವಣೆ - 2008 ರಲ್ಲಿ ಗಳಗಿ ತಾಲ್ಲೂಕು ಪಂಚಾಯತಿ ಚುನಾವಣಾ ಕ್ಷೇತ್ರದಿಂದ ಸ್ಪರ್ಧಿಸಿ 
ಚುನಾವಣಾ ವೆಚ್ಚದ ಲೆಕ್ಕ ವಿವರಗಳನ್ನು ಸಲ್ಲಿಸದಿರುವುದರಿಂದ ಕರ್ನಾಟಕ ಪಂಚಾಯತ್‌ರಾಜ್ 

ಅಧಿನಿಯಮ 1993ರ ಪ್ರಕರಣ 308 - ಸಿ ಪ್ರಕಾರ ಅನರ್ಹಗೊಳಿಸುವ ಬಗ್ಗೆ . 
ಉಲ್ಲೇಖ:1) ಜಿಲ್ಲಾಧಿಕಾರಿಗಳು , ಧಾರವಾಡ ಜಿಲ್ಲೆ ರವರ ಪತ್ರ ಸಂಖ್ಯೆ: ತಾಪಂಚು. ವಹಿ. 02 /2008 - 09, ದಿನಾಂಕ : 

23.09 .2009. 
2) ಆಯೋಗದ ನೋಟೀಸು ಸಂಖ್ಯೆ : ರಾಚುಆ/5/ ಟಿಜೆಡ್‌ಪಿ/2008( ಪಿ), ದಿನಾಂಕ:08.10. 2009 . 
3) ಜಿಲ್ಲಾಧಿಕಾರಿಗಳು ಧಾರವಾಡ ಜಿಲ್ಲೆ ರವರ ಪತ್ರ ಸಂಖ್ಯೆ ತಾ . ಪ. ಚು .ವಹಿ - 2/ 2008 - 09 , ದಿನಾಂಕ: 

- 24.03. 2010. 
ಪ್ರಸ್ತಾವನೆ: 

ಧಾರವಾಡ ಜಿಲ್ಲೆ, ಕಲಘಟಗಿ ತಾಲ್ಲೂಕು ಪಂಚಾಯತಿ ಸದಸ್ಯ ಸ್ಥಾನಕ್ಕೆ ಗಳಗಿ ತಾಲ್ಲೂಕು ಪಂಚಾಯತಿ ಚುನಾವಣಾ 
ಕ್ಷೇತ್ರದಿಂದ ಉಪ ಚುನಾವಣೆ 2008ರಲ್ಲಿ ಸ್ಪರ್ಧಿಸಿದ್ದ ( ಪ್ರಪತ್ರ -10 ರಂತೆ) ಶ್ರೀ ಬಸವಣ್ಣೆಪ್ಪ ಈರಪ್ಪ ದಾದುಗೋಳ ರವರು 
ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993ರ ಪ್ರಕರಣ 308 - ಬಿ ಹಾಗೂ ಕರ್ನಾಟಕ ಪಂಚಾಯತ್ ರಾಜ್ 
( ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿಗಳ ವೆಚ್ಚ ಮಿತಿ) ನಿಯಮಗಳು 2005ರ ನಿಯಮ 2 ಮತ್ತು ಕರ್ನಾಟಕ ಪಂಚಾಯತ್ 
ರಾಜ್ ( ಜಿಲ್ಲಾ ಮತ್ತು ತಾಲ್ಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳ ವೆಚ್ಚ ಮಿತಿ) ಆದೇಶ 2005ರ 
ಖಂಡ 3ರ ಪ್ರಕಾರ, ಚುನಾವಣಾ ವೆಚ್ಚಗಳ ಲೆಕ್ಕ ಪತ್ರವನ್ನು ನಿಗದಿತ ನಮೂನೆಯಲ್ಲಿ ಚುನಾವಣಾ ಫಲಿತಾಂಶ ಘೋಷಿತವಾದ 


೨೬೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪, ೨೦೧೦ 

ಭಾಗ - ೩ 
30 ದಿನಗಳೊಳಗೆ ಸಲ್ಲಿಸಿರುವುದಿಲ್ಲವೆಂದು ಧಾರವಾಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಉಲ್ಲೇಖ (3) ರ ಪತ್ರದಲ್ಲಿ ವರದಿ 
ಮಾಡಿರುತ್ತಾರೆ. 

ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993ರ ಪ್ರಕರಣದ 308 - ಸಿ ಹಾಗೂ ಕರ್ನಾಟಕ ಪಂಚಾಯತ್ 
ರಾಜ್ ( ಜಿಲ್ಲಾ ಮತ್ತು ತಾಲ್ಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳ ವೆಚ್ಚ ಮಿತಿ) ಆದೇಶ 2005ರ 
ಖಂಡ 6ರ ಉಪಖಂಡ 5 ರನ್ವಯ ಆಯೋಗದಿಂದ ಉಲ್ಲೇಖ (2) ರಂತೆ ದಿನಾಂಕ:08.10. 2009ರ ನೋಟೀಸನ್ನು ಅಭ್ಯರ್ಥಿಗೆ 
ನೀಡಿ ಅವರನ್ನು ಏಕೆ ಅನರ್ಹಗೊಳಿಸಬಾರದು ಎಂಬುದಕ್ಕೆ ನೋಟೀಸು ತಲುಪಿದ 20 ದಿನಗಳೊಳಗಾಗಿ ರಾಜ್ಯ ಚುನಾವಣಾ 
ಆಯೋಗಕ್ಕೆ ಕಾರಣಗಳನ್ನು ಸಲ್ಲಿಸತಕ್ಕದ್ದೆಂದು ತಿಳಿಸಲಾಗಿತ್ತು. 

ಮೇಲ್ಕಂಡ ನೋಟೀಸನ್ನು ಜಾರಿ ಮಾಡಿಸಿ ಜಿಲ್ಲಾಧಿಕಾರಿಗಳು ಜಾರಿಯಾದ ಪ್ರತಿಯನ್ನು ಆಯೋಗಕ್ಕೆ ಕಳುಹಿಸಿರುತ್ತಾರೆ. 
ಆದಾಗ್ಯೂ ಅಭ್ಯರ್ಥಿಯು ಆಯೋಗಕ್ಕೆ ಯಾವುದೇ ಉತ್ತರವನ್ನು ನೀಡಿರುವುದಿಲ್ಲ . ಹಾಗೂ ಉಲ್ಲೇಖ (3) ರ ಜಿಲ್ಲಾಧಿಕಾರಿಗಳ 
ವರದಿಗಳಲ್ಲಿಯೂ ಸಹ ಸದರಿ ಅಭ್ಯರ್ಥಿಯು ಚುನಾವಣಾ ವೆಚ್ಚದ ಲೆಕ್ಕ ವಿವರಗಳನ್ನು ಸಲ್ಲಿಸಿರುವುದಿಲ್ಲವೆಂದು ತಿಳಿಸಿರುತ್ತಾರೆ. 

ಈ ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಲಾಗಿ 
ಅಭ್ಯರ್ಥಿಯು ಚುನಾವಣಾ ವೆಚ್ಚದ ಲೆಕ್ಕ ಪತ್ರಗಳನ್ನು ಸಲ್ಲಿಸದೇ ಇರುವುದಕ್ಕೆ ಸರಿಯಾದ ಕಾರಣ ಅಥವಾ ಸಮರ್ಥನೆಗಳು 
ಇರುವುದಿಲ್ಲವೆಂದು ದೃಢಪಟ್ಟಿರುತ್ತದೆ. ಕಾರಣ ಈ ಕೆಳಕಂಡಂತೆ ಆದೇಶ. 

ಆದೇಶ ಸಂಖ್ಯೆ : ರಾಚುಆ / 05 (2)/ ಟಿಜೆಡ್‌ಪಿ/2010, ಬೆಂಗಳೂರು, ದಿನಾಂಕ :27ನೇ ಏಪ್ರಿಲ್, 2010 

ಮೇಲೆ ವಿವರಿಸಿರುವಂತೆ ಧಾರವಾಡ ಜಿಲ್ಲೆ , ಕಲಘಟಗಿ ತಾಲ್ಲೂಕು, ಪಂಚಾಯತಿ ಸದಸ್ಯ ಸ್ಥಾನಕ್ಕೆ ಗಳಗಿ ತಾಲ್ಲೂಕು 
ಪಂಚಾಯತಿ ಚುನಾವಣಾ ಕ್ಷೇತ್ರದಿಂದ ಉಪ ಚುನಾವಣೆ 2008ರಲ್ಲಿ ಸ್ಪರ್ಧಿಸಿದ್ದ ಶ್ರೀ ಬಸವಣ್ಣೆಪ್ಪ ಈರಪ್ಪ ದಾದುಗೋಳ 
ಇವರು ಚುನಾವಣಾ ವೆಚ್ಚದ ಲೆಕ್ಕ ಪತ್ರಗಳನ್ನು ಸಲ್ಲಿಸದೇ ಇರುವುದಕ್ಕೆ ಸರಿಯಾದ ಕಾರಣ ಅಥವಾ ಸಮರ್ಥನೆ ಇಲ್ಲವೆಂದು 
ದೃಢಪಟ್ಟಿರುವುದರಿಂದ ರಾಜ್ಯ ಚುನಾವಣಾ ಆಯೋಗವು ಅವರನ್ನು ಕರ್ನಾಟಕ ಪಂಚಾಯತ್‌ರಾಜ್ ಅಧಿನಿಯಮ 1993ರ 
ಪ್ರಕರಣ 308 - ಸಿ ಅನುಸಾರ ಈ ಆದೇಶದ ದಿನಾಂಕದಿಂದ ಆರು ವರ್ಷಗಳ ಅವಧಿಗೆ ಅನರ್ಹರೆಂದು ಘೋಷಿಸಿರುತ್ತದೆ. 

ಆಯುಕ್ತರು, 

ರಾಜ್ಯ ಚುನಾವಣಾ ಆಯೋಗ. 
ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ನಡವಳಿಗಳು 
ವಿಷಯ : ಶ್ರೀ ಗಂಗಯ್ಯ ಚ, ತುಂಬಿಕೊಪ್ಪ ( ಗಂಗಯ್ಯ ಪತ್ರಮ್ಯಾ ತುಂಬಿಕೊಪ್ಪ) ರವರು ಧಾರವಾಡ ಜಿಲ್ಲೆ , 

ಕಲಘಟಗಿ ತಾಲ್ಲೂಕು ಪಂಚಾಯತಿ ಉಪ ಚುನಾವಣೆ- 2008 ರಲ್ಲಿ ಗಳಗಿ ತಾಲ್ಲೂಕು ಪಂಚಾಯತಿ 
ಚುನಾವಣಾ ಕ್ಷೇತ್ರದಿಂದ ಸ್ಪರ್ಧಿಸಿ ಚುನಾವಣಾ ವೆಚ್ಚದ ಲೆಕ್ಕ ವಿವರಗಳನ್ನು ಸಲ್ಲಿಸದಿರುವುದರಿಂದ 
ಕರ್ನಾಟಕ ಪಂಚಾಯತ್‌ರಾಜ್ ಅಧಿನಿಯಮ 1993ರ ಪ್ರಕರಣ 308 - ಸಿ ಪ್ರಕಾರ ಅನರ್ಹಗೊಳಿಸುವ 

ಬಗ್ಗೆ. 
ಉಲ್ಲೇಖ:1) ಜಿಲ್ಲಾಧಿಕಾರಿಗಳು, ಧಾರವಾಡ ಜಿಲ್ಲೆ ರವರ ಪತ್ರ ಸಂಖ್ಯೆ: ತಾಪಂಚು. ವಹಿ.02 /2008 - 09, ದಿನಾಂಕ: 

23.09.2009. 
2) ಆಯೋಗದ ನೋಟೀಸು ಸಂಖ್ಯೆ : ರಾಚುಆ/5/ ಟಿಜೆಡ್‌ಪಿ/2008( ಪಿ), ದಿನಾಂಕ:08.10. 2009 . 
3) ಜಿಲ್ಲಾಧಿಕಾರಿಗಳು ಧಾರವಾಡ ಜಿಲ್ಲೆ ರವರ ಪತ್ರ ಸಂಖ್ಯೆ ತಾ . ಪ. ಚು .ವಹಿ - 2/ 2008 - 09 , ದಿನಾಂಕ: 

- 24 . 03. 2010. 
ಪ್ರಸ್ತಾವನೆ: 

ಧಾರವಾಡ ಜಿಲ್ಲೆ, ಕಲಘಟಗಿ ತಾಲ್ಲೂಕು ಪಂಚಾಯತಿ ಸದಸ್ಯ ಸ್ಥಾನಕ್ಕೆ ಗಳಗಿ ತಾಲ್ಲೂಕು ಪಂಚಾಯತಿ ಚುನಾವಣಾ 
ಕ್ಷೇತ್ರದಿಂದ ಉಪ ಚುನಾವಣೆ 2008ರಲ್ಲಿ ಸ್ಪರ್ಧಿಸಿದ್ದ ( ಪ್ರಪತ್ರ - 10 ರಂತೆ) ಶ್ರೀ ಗಂಗಯ್ಯ ಚ, ತುಂಬಿಕೊಪ್ಪ ( ಗಂಗಯ್ಯ 
ಪತ್ರಯ್ಯಾ ತುಂಬಿಕೊಪ್ಪ) ರವರು ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993ರ ಪ್ರಕರಣ 308 - ಬಿ ಹಾಗೂ 
ಕರ್ನಾಟಕ ಪಂಚಾಯತ್ ರಾಜ್ ( ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿಗಳ ವೆಚ್ಚ ಮಿತಿ) ನಿಯಮಗಳು 2005ರ ನಿಯಮ 2 
ಮತ್ತು ಕರ್ನಾಟಕ ಪಂಚಾಯತ್ ರಾಜ್ ( ಜಿಲ್ಲಾ ಮತ್ತು ತಾಲ್ಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳ 
ವೆಚ್ಚ ಮಿತಿ) ಆದೇಶ 2005ರ ಖಂಡ 3ರ ಪ್ರಕಾರ, ಚುನಾವಣಾ ವೆಚ್ಚಗಳ ಲೆಕ್ಕ ಪತ್ರವನ್ನು ನಿಗದಿತ ನಮೂನೆಯಲ್ಲಿ 


೨೬೩೩ 


ಭಾಗ - ೩ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪, ೨೦೧೦ 
ಚುನಾವಣಾ ಫಲಿತಾಂಶ ಘೋಷಿತವಾದ 30 ದಿನಗಳೊಳಗೆ ಸಲ್ಲಿಸಿರುವುದಿಲ್ಲವೆಂದು ಧಾರವಾಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳು 
ಉಲ್ಲೇಖ (1) ರ ಪತ್ರದಲ್ಲಿ ವರದಿ ಮಾಡಿರುತ್ತಾರೆ. 

ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993ರ ಪ್ರಕರಣದ 308 - ಸಿ ಹಾಗೂ ಕರ್ನಾಟಕ ಪಂಚಾಯತ್ 
ರಾಜ್ ( ಜಿಲ್ಲಾ ಮತ್ತು ತಾಲ್ಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳ ವೆಚ್ಚ ಮಿತಿ) ಆದೇಶ 2005ರ 
ಖಂಡ 6ರ ಉಪಖಂಡ 5 ರನ್ವಯ ಆಯೋಗದಿಂದ ಉಲ್ಲೇಖ (2) ರಂತೆ ದಿನಾಂಕ:08.10. 2009ರ ನೋಟೀಸನ್ನು ಅಭ್ಯರ್ಥಿಗೆ 
ನೀಡಿ ಅವರನ್ನು ಏಕೆ ಅನರ್ಹಗೊಳಿಸಬಾರದು ಎಂಬುದಕ್ಕೆ ನೋಟೀಸು ತಲುಪಿದ 20 ದಿನಗಳೊಳಗಾಗಿ ರಾಜ್ಯ ಚುನಾವಣಾ 
ಆಯೋಗಕ್ಕೆ ಕಾರಣಗಳನ್ನು ಸಲ್ಲಿಸತಕ್ಕದ್ದೆಂದು ತಿಳಿಸಲಾಗಿತ್ತು. 

ಮೇಲ್ಕಂಡ ನೋಟೀಸನ್ನು ಜಾರಿ ಮಾಡಿಸಿ ಜಿಲ್ಲಾಧಿಕಾರಿಗಳು ಜಾರಿಯಾದ ಪ್ರತಿಯನ್ನು ಆಯೋಗಕ್ಕೆ ಕಳುಹಿಸಿರುತ್ತಾರೆ. 
ಆದಾಗ್ಯೂ ಅಭ್ಯರ್ಥಿಯು ಆಯೋಗಕ್ಕೆ ಯಾವುದೇ ಉತ್ತರವನ್ನು ನೀಡಿರುವುದಿಲ್ಲ. ಹಾಗೂ ಉಲ್ಲೇಖ (3) ರ ಜಿಲ್ಲಾಧಿಕಾರಿಗಳ 
ವರದಿಗಳಲ್ಲಿಯೂ ಸಹ ಸದರಿ ಅಭ್ಯರ್ಥಿಯು ಚುನಾವಣಾ ವೆಚ್ಚದ ಲೆಕ್ಕ ವಿವರಗಳನ್ನು ಸಲ್ಲಿಸಿರುವುದಿಲ್ಲವೆಂದು ತಿಳಿಸಿರುತ್ತಾರೆ. 

ಈ ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಲಾಗಿ 
ಅಭ್ಯರ್ಥಿಯು ಚುನಾವಣಾ ವೆಚ್ಚದ ಲೆಕ್ಕ ಪತ್ರಗಳನ್ನು ಸಲ್ಲಿಸದೇ ಇರುವುದಕ್ಕೆ ಸರಿಯಾದ ಕಾರಣ ಅಥವಾ ಸಮರ್ಥನೆಗಳು 
ಇರುವುದಿಲ್ಲವೆಂದು ದೃಢಪಟ್ಟಿರುತ್ತದೆ. ಕಾರಣ ಈ ಕೆಳಕಂಡಂತೆ ಆದೇಶ. 

ಆದೇಶ ಸಂಖ್ಯೆ: ರಾಚುಆ/05(3)/ ಟಿಜೆಡ್‌ಪಿ/2010, ಬೆಂಗಳೂರು, ದಿನಾಂಕ:27ನೇ ಏಪ್ರಿಲ್ , 2010 
ಮೇಲೆ ವಿವರಿಸಿರುವಂತೆ ಧಾರವಾಡ ಜಿಲ್ಲೆ , ಕಲಘಟಗಿ ತಾಲ್ಲೂಕು, ಪಂಚಾಯತಿ ಸದಸ್ಯ ಸ್ಥಾನಕ್ಕೆ ಗಳಗಿ ತಾಲ್ಲೂಕು 
ಪಂಚಾಯತಿ ಚುನಾವಣಾ ಕ್ಷೇತ್ರದಿಂದ ಉಪ ಚುನಾವಣೆ 2008ರಲ್ಲಿ ಸ್ಪರ್ಧಿಸಿದ್ದ ಶ್ರೀ ಗಂಗಯ್ಯ ಚ, ತುಂಬಿಕೊಪ್ಪ (ಗಂಗಯ್ಯ 
ಪತ್ರಯ್ಯಾ ತುಂಬಿಕೊಪ್ಪ) ಇವರು ಚುನಾವಣಾ ವೆಚ್ಚದ ಲೆಕ್ಕ ಪತ್ರಗಳನ್ನು ಸಲ್ಲಿಸದೇ ಇರುವುದಕ್ಕೆ ಸರಿಯಾದ ಕಾರಣ ಅಥವಾ 
ಸಮರ್ಥನೆ ಇಲ್ಲವೆಂದು ದೃಢಪಟ್ಟಿರುವುದರಿಂದ ರಾಜ್ಯ ಚುನಾವಣಾ ಆಯೋಗವು ಅವರನ್ನು ಕರ್ನಾಟಕ ಪಂಚಾಯತ್‌ರಾಜ್ 
ಅಧಿನಿಯಮ 1993ರ ಪ್ರಕರಣ 308 - ಸಿ ಅನುಸಾರ ಈ ಆದೇಶದ ದಿನಾಂಕದಿಂದ ಆರು ವರ್ಷಗಳ ಅವಧಿಗೆ ಅನರ್ಹರೆಂದು 
ಘೋಷಿಸಿರುತ್ತದೆ. 

- ಆಯುಕ್ತರು , 
ಪಿ. ಆರ್.689 

ರಾಜ್ಯ ಚುನಾವಣಾ ಆಯೋಗ. 
ಸಂಘಗಳ ನೋಂದಣಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರ ಕಾರ್ಯಾಲಯ 
ವಿಷಯ : ಶ್ರೀ ಮಲ್ಲಿಕಾರ್ಜುನ ವಿದ್ಯಾಸಂಸ್ಥೆ ( ರಿ.) ಕುಪ್ಪಾಳು, ತಿಪಟೂರು ತಾ ., ತುಮಕೂರು ಜಿಲ್ಲೆ ಈ ಸಂಸ್ಥೆಯನ್ನು 

ಶ್ರೀ ಬಳ್ಳೇಕಟ್ಟೆ ಸಂಸ್ಥಾನ ಶ್ರೀ ಮಠದ ವಿದ್ಯಾಸಂಸ್ಥೆ, ಸಿಡೇಹಳ್ಳಿ ಸಂಸ್ಥಾನ ತಿಪಟೂರು ಸಂಸ್ಥೆಗೆ 

ವಿಲೀನಗೊಳಿಸುವ ಬಗ್ಗೆ, 
ಉಲ್ಲೇಖ:1) ಅಧ್ಯಕ್ಷರು, ಶ್ರೀ ಮಲ್ಲಿಕಾರ್ಜುನ ವಿದ್ಯಾ ಸಂಸ್ಥೆ (ರಿ.) ಕುಪ್ಪಾಳು ಹಾಗೂ ಅಧ್ಯಕ್ಷರು ಶ್ರೀ ಬಳ್ಳೇಕಟ್ಟೆ 

ಸಂಸ್ಥಾನ, ತಿಪಟೂರು ಇವರುಗಳು ಸಂಯುಕ್ತವಾಗಿ ನೀಡಿರುವ ಮನವಿ ದಿನಾಂಕ :12.03 .2009. 

2 ) ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಪಿ . ಓ./50 / ಪಿ. ಎಂ . ಸಿ./2008 , ದಿನಾಂಕ:27.05. 2008. 
ಪ್ರಸ್ತಾವನೆ: 

- ಶ್ರೀ ಶ್ರೀ ಶ್ರೀ ಜಗದ್ಗುರು ಪಟ್ಟಾಧ್ಯಕ್ಷ ಇಮ್ಮಡಿ ಕರಿಬಸವ ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮಿಗಳು, ಅಧ್ಯಕ್ಷರು, 
ಶ್ರೀ ಮಲ್ಲಿಕಾರ್ಜುನ ವಿದ್ಯಾ ಸಂಸ್ಥೆ ( ರಿ.) ಕುಪ್ಪಾಳು, ತಿಪಟೂರು ತಾಲ್ಲೂಕು ಇವರ ಅಧ್ಯಕ್ಷತೆಯಲ್ಲಿ ದಿನಾಂಕ :10 . 01.2009ರ 
ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಹಾಗೂ ದಿನಾಂಕ:24.01. 2009ರಂದು ನಡೆದ ಪ್ರಥಮ ವಿಶೇಷ ಸರ್ವಸದಸ್ಯರ 
ಮಹಾಸಭೆಯಲ್ಲಿ ಸಂಸ್ಥೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ಬಳ್ಳೇಕಟ್ಟೆ ಸಂಸ್ಥಾನ ಶ್ರೀಮಠದ ವಿದ್ಯಾಸಂಸ್ಥೆ ( ರಿ.) ಸಿಡ್ಲಹಳ್ಳಿ 
ಸಂಸ್ಥಾನ , ತಿಪಟೂರು ಈ ಸಂಸ್ಥೆಯೊಂದಿಗೆ ವಿಲೀನಗೊಳಿಸುವ ಕುರಿತು ಸರ್ವಾನುಮತದಿಂದ ಸಮ್ಮತಿಸಿ , ನಿರ್ಣಯ 
ಕೈಗೊಂಡಿರುತ್ತಾರೆ. ತದನಂತರ ದಿನಾಂಕ:27.02.2009ರಂದು ನಡೆದ ದ್ವಿತೀಯ ವಿಶೇಷ ಸರ್ವಸದಸ್ಯರ ಮಹಾಸಭೆಯಲ್ಲಿ 
ಮನಃ ಕೂಲಂಕುಶ ಚರ್ಚಿಸಿ ಶ್ರೀ ಮಲ್ಲಿಕಾರ್ಜುನ ವಿದ್ಯಾಸಂಸ್ಥೆ (ರಿ.), ಕುಪ್ಪಾಳು, ತಿಪಟೂರು ತಾಲ್ಲೂಕು ಈ ಸಂಘವು 
ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಆಡಳಿತಾತ್ಮಕವಾಗಿ ಇನ್ನು ಹೆಚ್ಚಿನ ಅಭಿವೃದ್ಧಿ ಹೊಂದಲು ಅನುವಾಗುವಂತೆ ಸಂಘದ 
ಎಲ್ಲಾ ಚರ- ಸ್ಥಿರ ಆಸ್ತಿಗಳನ್ನು ಎಲ್ಲಾ ಜವಾಬ್ದಾರಿಗಳನ್ನು ಹಾಗೂ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲಾ ನೌಕರರ 


೨೬೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪ , ೨೦೧೦ 

ಭಾಗ - ೩ 
ವೃಂದ, ದಿನಾಂಕ: 30.01.2009ರವರೆಗೆ ಲೆಕ್ಕ ಪರಿಶೋಧಕರ ವರದಿಯಲ್ಲಿ ನಮೂದಿಸಿರುವಂತೆ ಸಂಘದ ಹೆಸರಿನಲ್ಲಿರುವ 
ಬ್ಯಾಂಕಿನ ಎಲ್ಲಾ ವ್ಯವಹಾರವನ್ನು ಹಾಗೂ ಸದರಿ ಸಂಸ್ಥೆಗೆ ಸೇರಿದ ಏನೇ ಆಸ್ತಿ ಇದ್ದರೂ ಸಮಸ್ತ ಎಲ್ಲಾ ಆಸ್ತಿಯೊಂದಿಗೆ ಶ್ರೀ 
ಬಳ್ಳೇಕಟ್ಟೆ ಸಂಸ್ಥಾನ ಶ್ರೀಮಠದ ವಿದ್ಯಾಸಂಸ್ಥೆ, ಸಿಡ್ಗಹಳ್ಳಿ ಸಂಸ್ಥಾನ, ತಿಪಟೂರು ಈ ಸಂಸ್ಥೆಗೆ ವಿಲೀನಗೊಳಿಸಲು 
ಸರ್ವಾನುಮತದಿಂದ ಸಮ್ಮತಿಸಿ ನಿರ್ಣಯ ಕೈಗೊಂಡಿರುತ್ತಾರೆ. ಅದೇ ರೀತಿ ಶ್ರೀ ಬಳ್ಳೇಕಟ್ಟೆ ಸಂಸ್ಥಾನ ಶ್ರೀಮಠದ ವಿದ್ಯಾಸಂಸ್ಥೆ , 
ಸಿಡ್ಗಹಳ್ಳಿ ಸಂಸ್ಥಾನ, ತಿಪಟೂರು ಈ ಸಂಸ್ಥೆಯೂ ಸಹ ದಿನಾಂಕ :28.02. 2009ರಂದು ವಿಶೇಷ ಸರ್ವ ಸದಸ್ಯರ ಮಹಾಸಭೆ 
ಕರೆದಿದ್ದು, ಸದರಿ ಸಭೆಯಲ್ಲಿ ಶ್ರೀ ಮಲ್ಲಿಕಾರ್ಜುನ ವಿದ್ಯಾಸಂಸ್ಥೆ ( ರಿ.), ಕುಪ್ಪಾಳು, ತಿಪಟೂರು ತಾಲ್ಲೂಕು ಈ ಸಂಸ್ಥೆಗೆ ಉತ್ತಮ 
ಆಡಳಿತ ಹಾಗೂ ಹೆಚ್ಚಿನ ಸೌಲಭ್ಯಗಳನ್ನು ಒದಗಿಸುವ ದೃಷ್ಟಿಯಿಂದ ಈ ಸಂಘಕ್ಕೆ ಸೇರಿದ ಸಮಸ್ತ ಚರ- ಸ್ಥಿರಾಸ್ತಿಗಳನ್ನು ಸಂಘದ 
ಎಲ್ಲಾ ಜವಾಬ್ದಾರಿಗಳನ್ನು ಹಾಗೂ ಸಂಸ್ಥೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲಾ ನೌಕರರುಗಳನ್ನು ಶ್ರೀ ಬಳ್ಳೇಕಟ್ಟೆ ಸಂಸ್ಥಾನ 
ಶ್ರೀಮಠದ ವಿದ್ಯಾಸಂಸ್ಥೆ (ರಿ.), ಸಿಡೇಹಳ್ಳಿ ಸಂಸ್ಥಾನ, ತಿಪಟೂರು ಈ ಸಂಸ್ಥೆಗೆ ವಿದ್ಯುಕ್ತವಾಗಿ ವಿಲೀನಗೊಳಿಸುವ ಬಗ್ಗೆ ಸಭೆಯು 
ಸರ್ವಾನುಮತದಿಂದ ಒಪ್ಪಿ ನಿರ್ಣಯ ಕೈಗೊಂಡು ಈ ಬಗ್ಗೆ ಉಲ್ಲೇಖ (1) ರ ಪತ್ರದಲ್ಲಿ ಸಂಯುಕ್ತವಾಗಿ ಮನವಿ ಅರ್ಪಿಸಿ ಶ್ರೀ 
ಮಲ್ಲಿಕಾರ್ಜುನ ವಿದ್ಯಾಸಂಸ್ಥೆ (ರಿ.), ಕುಪ್ಪಾಳು, ತಿಪಟೂರು ತಾಲ್ಲೂಕು ಸಂಘ ಮತ್ತು ಶ್ರೀ ಬಳ್ಳೇಕಟ್ಟೆ ಸಂಸ್ಥಾನ ಶ್ರೀಮಠದ 
ವಿದ್ಯಾಸಂಸ್ಥೆ (ರಿ), ಸಿಡ್ಗಹಳ್ಳಿ ಸಂಸ್ಥಾನ ಶ್ರೀ ವೀರಶೈವ ಗುರುಕುಲಾನಂದಾಶ್ರಮ, ಕೆ.ಆರ್. ಬಡಾವಣೆ, ತಿಪಟೂರು ಸಂಘಕ್ಕೆ 
ವಿಲೀನಗೊಳಿಸಲು ಸಂಘದ ನೋಂದಣಿ ಕಾಯ್ದೆ 1960, ಕಲಂ 21ರಡಿ ನೀಡಿರುವ ಅವಕಾಶದನ್ವಯ ಹಾಗೂ ಎರಡು 
ಸಂಘಗಳು ವಿಶೇಷ ಸರ್ವಸದಸ್ಯರ ಸಭೆಯಲ್ಲಿ ವಿಲೀನಗೊಳಿಸಲು ಸರ್ವಾನುಮತದ ನಿರ್ಣಯ ಮತ್ತು 
ಅಂಗೀಕರಿಸಿರುವುದರಿಂದ, ಈ ಬಗ್ಗೆ ಉಭಯ ಪಕ್ಷದವರ ಸಭೆಯಲ್ಲಿ ಯಾವುದೇ ತಕರಾರು, ಅಸಮ್ಮತಿ ಉದ್ಭವಿಸಿರುವುದಿಲ್ಲ. 
ಅದೇ ರೀತಿ ಈ ಕಛೇರಿಗೂ ಯಾವುದೇ ಆಕ್ಷೇಪಣೆ, ತಕರಾರು ಅರ್ಜಿಗಳು ಈವರೆಗೆ ಬಂದಿಲ್ಲದ ಕಾರಣ ಹಾಗೂ ಸಂಘಗಳ 
ಕಾಯ್ದೆ 1960ರ ಕಲಂ 13ರ ಅವಕಾಶದನ್ವಯ ಎಲ್ಲಾ ವಿಧಿ ವಿಧಾನಗಳನ್ನು ಪೂರೈಸಿರುವುದರಿಂದ ಶ್ರೀ ಮಲ್ಲಿಕಾರ್ಜುನ 
ವಿದ್ಯಾಸಂಸ್ಥೆ ( ರಿ), ಕುಪ್ಪಾಳು, ತಿಪಟೂರು ತಾಲ್ಲೂಕು ಇದನ್ನು ವಿಲೀನಗೊಳಿಸುವ ಬಗ್ಗೆ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಆದೇಶ 
ಸಂ . ಎಸ್. ಓ. ಸಿ.37/ 75 - 76 , ಸಂ .ಎಫ್ . ಓ.ಸಿ.70/ 91 - 92 , ದಿನಾಂಕ:23ನೇ ಮಾರ್ಚ್, 2009 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಎಲ್ಲಾ ಅಂಶಗಳ ಹಿನ್ನೆಲೆಯಲ್ಲಿ ಹಾಗೂ ಉಲ್ಲೇಖ ( 2) ರ ಸರ್ಕಾರದ 
ಅಧಿಸೂಚನೆಯಲ್ಲಿ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, ಡಿ. ಪಾಂಡುರಂಗಪ್ಪ, ಸಂಘಗಳ ನೋಂದಣಾಧಿಕಾರಿ, 
ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಮಲ್ಲಿಕಾರ್ಜುನ ವಿದ್ಯಾಸಂಸ್ಥೆ (ರಿ), ಕುಪ್ಪಾಳು, ತಿಪಟೂರು ತಾಲ್ಲೂಕು, 
ತುಮಕೂರು ಜಿಲ್ಲೆ ಇದರ ನೋಂದಣಿ ಸಂಖ್ಯೆ: ಎಫ್. ಓ. ಸಿ. 3775 - 76 ದಿನಾಂಕ:24.01.2009 , 27.02.2009ರಂದು ನಡೆದ 
ವಿಶೇಷ ಸರ್ವ ಸದಸ್ಯರ ಮಹಾಸಭೆಯಲ್ಲಿ ಹಾಗೂ ಬಳ್ಳೇಕಟ್ಟೆ ಸಂಸ್ಥಾನ ಶ್ರೀ ಮಠದ ವಿದ್ಯಾಸಂಸ್ಥೆ, ಸಿಡ್ಗಹಳ್ಳಿ ಸಂಸ್ಥಾನ 
ವೀರಶೈವ ಗುರುಕುಲಾನಂದಾಶ್ರಮ , ಕೆ. ಆರ್ . ಬಡಾವಣೆ, ತಿಪಟೂರು ಈ ಸಂಘವು ದಿನಾಂಕ:28.02 .2009ರಂದು ನಡೆಸಿದ 
ವಿಶೇಷ ಸರ್ವಸದಸ್ಯರ ಸಭೆಯಲ್ಲಿ ಅಂಗೀಕರಿಸಿರುವಂತೆ ಶ್ರೀ ಮಲ್ಲಿಕಾರ್ಜುನ ವಿದ್ಯಾಸಂಸ್ಥೆ (ರಿ.) ಕುಪ್ಪಾಳು, ತಿಪಟೂರು 
ತಾಲ್ಲೂಕು, ತುಮಕೂರು ಜಿಲ್ಲೆ ಈ ಸಂಘದ ಸಮಸ್ತ ಆಸ್ತಿ ಜವಾಬ್ದಾರಿಗಳು ಹಾಗೂ ನೌಕರರನ್ನೊಳಗೊಂಡಂತೆ ಶ್ರೀ ಬಳ್ಳೇಕಟ್ಟೆ 
ಸಂಸ್ಥಾನ ಶ್ರೀ ಮಠದ ವಿದ್ಯಾಸಂಸ್ಥೆ, ಸಿಡ್ಗಹಳ್ಳಿ ಸಂಸ್ಥಾನ, ತಿಪಟೂರು ಈ ಸಂಸ್ಥೆಯೊಂದಿಗೆ ಸಂಘಗಳ ನೋಂದಣಿ 
ಕಾಯ್ದೆ 1960ರ ಕಲಂ 21ರಲ್ಲಿ ನಿಹಿತವಾಗಿರುವ ಅವಕಾಶದನ್ವಯ ವಿಲೀನಗೊಳಿಸಿ ಆದೇಶ ಹೊರಡಿಸಿರುತ್ತೇನೆ. 

ಈ ಆದೇಶವನ್ನು ದಿನಾಂಕ:23. 03.2009ರಂದು ನನ್ನ ಸಹಿ ಹಾಗೂ ಕಛೇರಿಯ ಮೊಹರು ನಿಶೆಯೊಂದಿಗೆ 
ನೀಡಲಾಗಿದೆ. 

ಸಂಘಗಳ ನೋಂದಣಾಧಿಕಾರಿಗಳು, 
ಪಿ. ಆರ್. 693 

ತುಮಕೂರು ಜಿಲ್ಲೆ , ತುಮಕೂರು. 
ಸಂಘಗಳ ನೋಂದಣಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರ ಕಾರ್ಯಾಲಯ ನಡವಳಿಗಳು 
ವಿಷಯ : ಶ್ರೀ ಮಂಜುನಾಥ ವಿದ್ಯಾಸಂಸ್ಥೆ ( ರಿ.) ಕರಡಾಳು, ತಿಪಟೂರು ತಾ ., ಈ ಸಂಘವನ್ನು ಶ್ರೀ ಬಳ್ಳೇಕಟ್ಟೆ 

ಸಂಸ್ಥಾನ ಶ್ರೀ ಮಠದ ವಿದ್ಯಾಸಂಸ್ಥೆ ( ರಿ), ಸಿಡ್ಗಹಳ್ಳಿ ಸಂಸ್ಥಾನ ತಿಪಟೂರು ಈ ಸಂಸ್ಥೆಗೆ ವಿಲೀನಗೊಳಿಸುವ 


ಬಗ್ಗೆ . 


ಭಾಗ- ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪, ೨೦೧೦ 

೨೬೩೫ 
ಉಲ್ಲೇಖ:1) ಕಾರ್ಯದರ್ಶಿ , ಶ್ರೀ ಮಂಜುನಾಥ ವಿದ್ಯಾ ಸಂಸ್ಥೆ ( ರಿ.) ಕರಡಾಳು, ತಿಪಟೂರು ಮತ್ತು ಅಧ್ಯಕ್ಷರು 

ಶ್ರೀ ಬಳ್ಳೇಕಟ್ಟೆ ಸಂಸ್ಥಾನದ ಶ್ರೀ ಮಠದ ವಿದ್ಯಾಸಂಸ್ಥೆ ( ರಿ) ಸಿಗ್ಗೇಹಳ್ಳಿ ಸಂಸ್ಥಾನ, ತಿಪಟೂರು 

ರವರುಗಳು ಜಂಟಿಯಾಗಿ ನೀಡಿರುವ ಮನವಿ ದಿನಾಂಕ:29.05. 2009 . 

2 ) ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿ. ಓ./50 / ಪಿ. ಎಂ . ಸಿ./2008 , ದಿನಾಂಕ:21 .05.2008. 
ಪ್ರಸ್ತಾವನೆ : 

ಶ್ರೀ ಮಂಜುನಾಥ ವಿದ್ಯಾಸಂಸ್ಥೆ (ರಿ) ಕರಡಾಳು , ನೆಲ್ಲೀಕೆರೆ ( ಅಂಚೆ) ತಿಪಟೂರು ತಾಲ್ಲೂಕು ಈ ಸಂಘವು 
ದಿನಾಂಕ: 20 .04 . 2009ರಂದು ನಡೆಸಿದ ಪ್ರಥಮ ವಿಶೇಷ ಸರ್ವಸದಸ್ಯರ ಮಹಾಸಭೆಯಲ್ಲಿ ಸಂಘದ ಹೆಚ್ಚಿನ ಅಭಿವೃದ್ಧಿಗಾಗಿ 
ಶ್ರೀ ಬಳ್ಳೇಕಟ್ಟೆ ಸಂಸ್ಥಾನದ ಶ್ರೀ ಮಠದ ವಿದ್ಯಾಸಂಸ್ಥೆ ( ರಿ.) ಸಿದ್ಧೇಹಳ್ಳಿ ಸಂಸ್ಥಾನ, ತಿಪಟೂರು ಈ ಸಂಸ್ಥೆಯೊಂದಿಗೆ 

ಸುವ ಕುರಿತು ಸರ್ವಾನುಮತದಿಂದ ಒಪಿ ತೀರ್ಮಾನಿಸಲಾಗಿರುತ್ತದೆ. ತದನಂತರ ದಿನಾಂಕ: 23.05. 2009ರಂದು 
ನಡೆದ ದ್ವಿತೀಯ ವಿಶೇಷ ಸರ್ವಸದಸ್ಯರ ಮಹಾಸಭೆಯಲ್ಲಿ ಪುನಃ ಕೂಲಂಕುಶವಾಗಿ ಈ ಬಗ್ಗೆ ಪರಿಶೀಲಿಸಿ ಚರ್ಚಿಸಿದ್ದು, 
( ದಿನಾಂಕ:11. 05. 2009 ಮತ್ತು 22.05 .2009ರಂದು ನಡೆದ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಈ ವಿಚಾರವನ್ನು 
ಸರ್ವಾನುಮತದಿಂದ ತೀರ್ಮಾನಿಸಲಾಗಿರುತ್ತದೆ) ಶ್ರೀ ಮಂಜುನಾಥ ವಿದ್ಯಾಸಂಸ್ಥೆ ( ರಿ) ಕರಡಾಳು, ನೆಲ್ಲೀಕೆರೆ ( ಅಂಚೆ) 
ತಿಪಟೂರು ತಾಲ್ಲೂಕು ಈ ಸಂಘವು ಆರ್ಥಿಕವಾಗಿ ಸಬಲತೆ ಹೊಂದದೆ ಇರುವುದರಿಂದ, ಆರ್ಥಿಕವಾಗಿ ಇನ್ನು ಹೆಚ್ಚಿನ 
ಅಭಿವೃದ್ಧಿ ಹೊಂದಲು ಈ ನಿಟ್ಟಿನಲ್ಲಿ ಸಂಪನ್ಮೂಲ ಕ್ರೋಢಿಕರಿಸಲು ಹಾಗೂ ಸುವ್ಯವಸ್ಥಿತ ಆಡಳಿತ, ನೌಕರರ ಹಿತದೃಷ್ಟಿಯಿಂದ 
ಸಂಘದ ಎಲ್ಲಾ ಚರ , ಸ್ಥಿರ ಆಸ್ತಿಗಳನ್ನು ಸಂಘದ ಎಲ್ಲಾ ಜವಾಬ್ದಾರಿಗಳನ್ನು ಮತ್ತು ಹಾಲಿ ಸಂಘದಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಎಲ್ಲಾ ನೌಕರರನ್ನೂ , ಸಂಘದ ಹೆಸರಿನಲ್ಲಿರುವ ಬ್ಯಾಂಕಿನ ಎಲ್ಲಾ ಹಣಕಾಸಿನ ವ್ಯವಹಾರವನ್ನು 
ದಿನಾಂಕ :30 .04. 2009ರವರೆಗೆ ಲೆಕ್ಕಪರಿಶೋಧಕರ ವರದಿಯಲ್ಲಿ ವರದಿ ಮಾಡಿರುವಂತೆ , ಹಾಲಿ ಸಂಸ್ಥೆಯನ್ನು ಶ್ರೀ ಬಳ್ಳೇಕಟ್ಟೆ 
ಸಂಸ್ಥಾನ ಶ್ರೀ ಮಠದ ವಿದ್ಯಾಸಂಸ್ಥೆ, ತಿಪಟೂರು, ಸಿದ್ಧೇಹಳ್ಳಿ ಸಂಸ್ಥಾನ ವೀರಶೈವ ಗುರುಕುಲಾನಂದಾಶ್ರಮ , ಕೆ. ಆರ್ . ಬಡಾವಣೆ, 
ತಿಪಟೂರು ಟೌನ್, ತುಮಕೂರು ಜಿಲ್ಲೆ, ಈ ಸಂಸ್ಥೆಗೆ ವಿದ್ಯುಕ್ತವಾಗಿ ವಿಲೀನಗೊಳಿಸುವುದಕ್ಕೆ ಅಂದಿನ ಸಭೆಯಲ್ಲಿ 
ಸರ್ವಾನುಮತದಿಂದ ತೀರ್ಮಾನ ಕೈಗೊಂಡಿರುತ್ತಾರೆ. ಅದೇ ಪ್ರಕಾರ ಶ್ರೀ ಬಳ್ಳೇಕಟ್ಟೆ ಸಂಸ್ಥಾನ ಶ್ರೀ ಮಠದ ವಿದ್ಯಾಸಂಸ್ಥೆ, 
ತಿಪಟೂರು, ಸಿಡ್ಗಹಳ್ಳಿ ಸಂಸ್ಥಾನ ವೀರಶೈವ ಗುರುಕುಲಾನಂದಾಶ್ರಮ , ಕೆ. ಆರ್. ಬಡಾವಣೆ, ತಿಪಟೂರು ಟೌನ್, ತುಮಕೂರು 
ಜಿಲ್ಲೆ. ಈ ಸಂಸ್ಥೆಯು ದಿನಾಂಕ: 24 . 05.2009ರಂದು ನಡೆದ ವಿಶೇಷ ಸರ್ವಸದಸ್ಯರ ಮಹಾಸಭೆಯಲ್ಲಿ ಶ್ರೀ ಮಂಜುನಾಥ 
ವಿದ್ಯಾಸಂಸ್ಥೆ( ರಿ) ಕರಡಾಳು, ನೆಲ್ಲೀಕೆರೆ ( ಅಂಚೆ) ತಿಪಟೂರು ತಾಲ್ಲೂಕು ಈ ಸಂಸ್ಥೆಗೆ ಉತ್ತಮ ಆಡಳಿತ ಹಾಗೂ ಮೂಲಭೂತ 
ಸೌಕರ್ಯ ಕಲ್ಪಿಸುವ ದೃಷ್ಟಿಯಿಂದ ಈ ಸಂಘದ ಎಲ್ಲಾ ಚರ - ಸ್ಥಿರ ಆಸ್ತಿಗಳನ್ನು ಸಂಘದ ಎಲ್ಲಾ ಜವಾಬ್ದಾರಿಗಳನ್ನು ಹಾಗೂ 
ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲಾ ನೌಕರರನ್ನೂ ಶ್ರೀ ಬಳ್ಳೇಕಟ್ಟೆ ಸಂಸ್ಥಾನ ಶ್ರೀ ಮಠದ ವಿದ್ಯಾಸಂಸ್ಥೆ , ತಿಪಟೂರು, 
ಈ ಸಂಸ್ಥೆಗೆ ವಿಲೀನಗೊಳಿಸುವುದರ ಬಗ್ಗೆ ಸಭೆಯು ಸರ್ವಾನುಮತದಿಂದ ಒಪ್ಪಿ ತೀರ್ಮಾನ ಕೈಗೊಂಡು ಈ ಬಗ್ಗೆ ಉಲ್ಲೇಖ 
ಪತ್ರದಲ್ಲಿ ಜಂಟಿಯಾಗಿ ವಿಲೀನಗೊಳಿಸಲು ಪ್ರಸ್ತಾವ ಸಲ್ಲಿಸಿರುತ್ತಾರೆ. 

ಸಂಘಗಳ ನೋಂದಣಿ ಕಾಯ್ದೆ 1960 ಕಲಂ 21ರ ಅವಕಾಶದಂತೆ ಎರಡು ಸಂಘಗಳ ವಿಶೇಷ ಸರ್ವಸದಸ್ಯರ 
ಸಭೆಯನ್ನು ಕರೆದು ವಿಲೀನ ಪ್ರಕ್ರಿಯೆಗೆ ಪರಸ್ಪರ ಸಮ್ಮತಿಸಿ ತೀರ್ಮಾನ ಕೈಗೊಂಡಿದ್ದು, ಈ ಬಗ್ಗೆ ಸಭೆಯಲ್ಲಿ ಯಾವುದೇ ತಂಟೆ 
ತಕರಾರು ಉದ್ಭವಿಸಿರುವುದಿಲ್ಲ ಹಾಗೂ ತಹಲ್ ವರೆವಿಗೆ ಕಛೇರಿಗೆ ಯಾವುದೇ ಆಕ್ಷೇಪಣೆ, ವಿವಾದಗಳು ಬಂದಿಲ್ಲದ ಕಾರಣ 
ಶ್ರೀ ಮಂಜುನಾಥ ವಿದ್ಯಾಸಂಸ್ಥೆ (ರಿ) ಕರಡಾಳು, ನೆಲ್ಲೀಕೆರೆ ( ಅಂಚೆ) ತಿಪಟೂರು ತಾಲ್ಲೂಕು ಈ ಸಂಘವನ್ನು ಶ್ರೀ ಬಳ್ಳೇಕಟ್ಟೆ 
ಸಂಸ್ಥಾನದ ಶ್ರೀ ಮಠದ ವಿದ್ಯಾಸಂಸ್ಥೆ ( ರಿ) ಸಿಗ್ಗೇಹಳ್ಳಿ ಸಂಸ್ಥಾನ, ತಿಪಟೂರು ಇದರೊಂದಿಗೆ ವಿಲೀನಗೊಳಿಸುವ ಬಗ್ಗೆ 
ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ 
ಸಂ . ಎಸ್ . ಓ.ಸಿ.70/1991 -92, ಸಂ . ಎಸ್ . ಓ.ಸಿ.52/ 1978 -79, ದಿನಾಂಕ:1ನೇ ಜೂನ್, 2009 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಎಲ್ಲಾ ಅಂಶಗಳ ಹಿನ್ನೆಲೆಯಲ್ಲಿ ಹಾಗೂ ಉಲ್ಲೇಖ (2)ರ ಸರ್ಕಾರದ ಅಧಿಸೂಚನೆ 
ಯಲ್ಲಿ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ , ಡಿ. ಪಾಂಡುರಂಗಪ್ಪ, ಸಂಘಗಳ ನೋಂದಣಾಧಿಕಾರಿ, ತುಮಕೂರು 
ಜಿಲ್ಲೆ, ತುಮಕೂರು ಆದ ನಾನು ಶ್ರೀ ಮಂಜುನಾಥ ವಿದ್ಯಾಸಂಸ್ಥೆ ( ರಿ) ಕರಡಾಳು , ತಿಪಟೂರು ತಾಲ್ಲೂಕು, ನೋಂದಣಿ ಸಂಖ್ಯೆ: 
ಎಸ್. ಓ . ಸಿ.521978 - 79 ದಿನಾಂಕ:17.01.1979 ಈ ಸಂಘವು ದಿನಾಂಕ:20 .04 .2009 ಮತ್ತು 23. 05.2009ರಂದು ನಡೆದ 


೨೬ ೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪, ೨೦೧೦ 

ಭಾಗ - ೩ 
ವಿಶೇಷ ಸರ್ವಸದಸ್ಯರ ಮಹಾಸಭೆಯಲ್ಲಿ ಕೈಗೊಂಡ ತೀರ್ಮಾನದ ಹಾಗೂ ಶ್ರೀ ಬಳ್ಳೇಕಟ್ಟೆ ಸಂಸ್ಥಾನ ಶ್ರೀ ಮಠದ ವಿದ್ಯಾಸಂಸ್ಥೆ , 
ತಿಪಟೂರು, ಸಿದ್ಧೇಹಳ್ಳಿ ಸಂಸ್ಥಾನ ವೀರಶೈವ ಗುರುಕುಲಾನಂದಾಶ್ರಮ , ಕೆ.ಆರ್. ಬಡಾವಣೆ, ತಿಪಟೂರು ಈ ಸಂಘವು 
ದಿನಾಂಕ:24.05.2009 ನಡೆದ ವಿಶೇಷ ಸರ್ವಸದಸ್ಯರ ಮಹಾಸಭೆಯಲ್ಲಿ ಕೈಗೊಂಡ ತೀರ್ಮಾನದಂತೆ ಶ್ರೀ ಮಂಜುನಾಥ 
ವಿದ್ಯಾಸಂಸ್ಥೆ ( ರಿ) ಕರಡಾಳು, ತಿಪಟೂರು ತಾಲ್ಲೂಕು, ಈ ಸಂಘದ ಸಮಸ್ತ ಆಸ್ತಿ ಮತ್ತು ಜವಾಬ್ದಾರಿಗಳು ಹಾಗೂ 
ನೌಕರರುಗಳನ್ನು ಒಳಗೊಂಡಂತೆ, ಶ್ರೀ ಬಳ್ಳೇಕಟ್ಟೆ ಸಂಸ್ಥಾನ ಶ್ರೀ ಮಠದ ವಿದ್ಯಾಸಂಸ್ಥೆ , ಸಿಡ್ಗಹಳ್ಳಿ ಸಂಸ್ಥಾನ, ತಿಪಟೂರು ಈ 
ಸಂಸ್ಥೆಯೊಂದಿಗೆ ಸಂಘಗಳ ನೋಂದಣಿ ಕಾಯ್ದೆ 1960ರ ಕಲಂ 21ರ ಅವಕಾಶದಂತೆ, ವಿಲೀನಗೊಳಿಸಿ ಆದೇಶ 
ಹೊರಡಿಸಿರುತ್ತೇನೆ. 

ಈ ಆದೇಶವನ್ನು ದಿನಾಂಕ: 01.06.2009ರಂದು ನನ್ನ ಸಹಿ ಹಾಗೂ ಕಛೇರಿಯ ಮೊಹರು ನಿಶೆಯೊಂದಿಗೆ 
ಹೊರಡಿಸಿರುತ್ತೇನೆ. 

ಸಂಘಗಳ ನೋಂದಣಾಧಿಕಾರಿಗಳು, 
ಪಿ .ಆರ್.694 

ತುಮಕೂರು ಜಿಲ್ಲೆ, ತುಮಕೂರು. 
ಸಂಘಗಳ ನೋಂದಣಾಧಿಕಾರಿಗಳು, ತುಮಕೂರು ಜಿಲ್ಲೆ , ತುಮಕೂರು 
ವಿಷಯ : ಶ್ರೀರಂಗ ಎಜುಕೇಷನ್ ಸೊಸೈಟಿ ( ರಿ) ಗುಬ್ಬಿ ಈ ಸಂಘವನ್ನು ಶ್ರೀ ಬಳ್ಳೆಕಟ್ಟೆ ಸಂಸ್ಥಾನ ಶ್ರೀ ಮಠದ 

ವಿದ್ಯಾಸಂಸ್ಥೆ ಸಿದ್ಧೇಹಳ್ಳಿ ಸಂಸ್ಥಾನ, ತಿಪಟೂರು ಸಂಸ್ಥೆಗೆ ವಿಲೀನಗೊಳಿಸುವ ಬಗ್ಗೆ. 
ಉಲ್ಲೇಖ:1) ಕಾರ್ಯದರ್ಶಿ, ಶ್ರೀರಂಗ ಎಜುಕೇಷನ್ ಸೊಸೈಟಿ (ರಿ) ಗುಬ್ಬಿ ಮತ್ತು ಅಧ್ಯಕ್ಷರು ಶ್ರೀ ಬಳ್ಳೇಕಟ್ಟೆ ಸಂಸ್ಥಾನ 

ಶ್ರೀ ಮಠದ ವಿದ್ಯಾಸಂಸ್ಥೆ, ಸಿಡ್ಗಹಳ್ಳಿ ಸಂಸ್ಥಾನ, ತಿಪಟೂರು ರವರುಗಳು ಜಂಟಿಯಾಗಿ ನೀಡಿರುವ 

ಮನವಿ ದಿನಾಂಕ:29.08. 2008. 

2) ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಒ /50/ ಪಿ. ಎಂ .ಸಿ./2008 , ದಿನಾಂಕ :27. 05.2008 . 
ಪ್ರಸ್ತಾವನೆ: 

ಶ್ರೀರಂಗ ಎಜುಕೇಷನ್ ಸೊಸೈಟಿ (ರಿ), ಕೆ. ಹೆಚ್. ಬಿ. ಕ್ವಾಟ್ರಸ್‌, ಗುಬ್ಬಿ ಈ ಸಂಘ ದಿನಾಂಕ: 28 . 06 . 2008ರಂದು 
ನಡೆಸಿದ ಪ್ರಥಮ ಸರ್ವ ಸದಸ್ಯರ ಸಭೆಯಲ್ಲಿ ಸಂಘದ ಹೆಚ್ಚಿನ ಅಭಿವೃದ್ಧಿಗಾಗಿ ಶ್ರೀ ಬಳ್ಳೆಕಟ್ಟೆ ಸಂಸ್ಥಾನ ಶ್ರೀ ಮಠದ 
ವಿದ್ಯಾಸಂಸ್ಥೆ ( ರಿ), ಸಿದ್ಧೇಹಳ್ಳಿ ಸಂಸ್ಥಾನ , ತಿಪಟೂರು ಈ ಸಂಸ್ಥೆಯೊಂದಿಗೆ ವಿಲೀನಗೊಳಿಸುವ ಸಂಬಂಧ ಸರ್ವಾನುಮತದಿಂದ 
ಒಪ್ಪಿ ತೀರ್ಮಾನವನ್ನು ತೆಗೆದುಕೊಂಡಿರುತ್ತಾರೆ ನಂತರ ದಿನಾಂಕ :30 . 07 .2008ರಂದು ನಡೆದ ದ್ವಿತೀಯ ವಿಶೇಷ ಸರ್ವ 
ಸದಸ್ಯರ ಸಭೆಯಲ್ಲಿ ಪುನಃ ಚರ್ಚಿಸಿ ಶ್ರೀರಂಗ ಎಜುಕೇಷನ್ ಸೊಸೈಟಿ (ರಿ), ಕೆ.ಹೆಚ್. ಬಿ. ಕ್ವಾಟ್ರಸ್‌ , ಗುಬ್ಬಿ ಸಂಘವು 
ಆರ್ಥಿಕವಾಗಿ ದುಸ್ಥಿತಿಯಲ್ಲಿದ್ದು ಸರ್ಕಾರದ ಆದೇಶದಂತೆ ಮೂರು ವರ್ಷಗಳಲ್ಲಿ ಅತ್ಯುತ್ತಮವಾದ ಮೂಲಭೂತ ಸೌಲಭ್ಯಗಳನ್ನು 
ಒದಗಿಸಲಾಗದ ಕಾರಣ ಇದನ್ನು ಇನ್ನೂ ಹೆಚ್ಚಿನ ಅಭಿವೃದ್ಧಿ, ಆರ್ಥಿಕ ಸಂಪನ್ಮೂಲ ಮತ್ತು ಸುವ್ಯವಸ್ಥಿತ ಆಡಳಿತದ 
ದೃಷ್ಟಿಯಿಂದ ನಮ್ಮ ಸಂಘದ ಎಲ್ಲಾ ಚರ ಸ್ಥಿರ ಆಸ್ತಿಗಳನ್ನು ಸಂಘದ ಎಲ್ಲಾ ಜವಾಬ್ದಾರಿಯನ್ನು ಮತ್ತು ಹಾಲಿ ನಮ್ಮ 
ಸಂಘದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಎಲ್ಲಾ ನೌಕರರನ್ನು ನಮ್ಮ ಸಂಘದ ಹೆಸರಿನಲ್ಲಿರುವ ಎಲ್ಲಾ ಬ್ಯಾಂಕಿನ ಹಣಕಾಸಿನ 
ವ್ಯವಹಾರವನ್ನು ದಿನಾಂಕ:30. 07. 2008ರವರೆಗೆ ಲೆಕ್ಕ ಪರಿಶೋಧಕರ ವರದಿಯಲ್ಲಿ ನಮೂದಿಸಿರುವಂತೆ ಮತ್ತು ಹಾಲಿ 
ಸಂಸ್ಥೆಯನ್ನು ಶ್ರೀ ಬಳ್ಳೇಕಟ್ಟೆ ಸಂಸ್ಥಾನ ಶ್ರೀ ಮಠದ ವಿದ್ಯಾಸಂಸ್ಥೆ , ಸಿಡ್ಗಹಳ್ಳಿ ಸಂಸ್ಥಾನ ತಿಪಟೂರು ಈ ಸಂಸ್ಥೆಗೆ 
ವಿಲೀನಗೊಳಿಸಲು ಸರ್ವಾನುಮತದಿಂದ ಸಮ್ಮತಿಸಿ ತೀರ್ಮಾನ ಕೈಗೊಂಡಿರುತ್ತಾರೆ. ಅದೇ ರೀತಿ ಶ್ರೀ ಬಳ್ಳೇಕಟ್ಟೆ ಸಂಸ್ಥಾನ ಶ್ರೀ 
ಮಠದ ವಿದ್ಯಾಸಂಸ್ಥೆ ಸಿದ್ಧೇಹಳ್ಳಿ ಸಂಸ್ಥಾನ, ತಿಪಟೂರು ಈ ಸಂಸ್ಥೆಯು ದಿನಾಂಕ:10 .08. 2008 ರಂದು ವಿಶೇಷ ಸರ್ವ ಸದಸ್ಯರ 
ಸಭೆ ಕರೆದಿದ್ದು ಈ ಸಭೆಯಲ್ಲಿ ಶ್ರೀರಂಗ ಎಜುಕೇಷನ್ ಸೊಸೈಟಿ (ರಿ) ಗುಬ್ಬಿ ಈ ಸಂಸ್ಥೆಗೆ ಉತ್ತಮ ಆಡಳಿತ ಹಾಗೂ 
ಸೌಲಭ್ಯಗಳನ್ನು ಒದಗಿಸುವ ದೃಷ್ಟಿಯಿಂದ ಈ ಸಂಘದ ಎಲ್ಲಾ ಚರ ಸ್ಥಿರ ಆಸ್ತಿಗಳನ್ನು ಸಂಘದ ಎಲ್ಲಾ ಜವಾಬ್ದಾರಿಯನ್ನು 
ಹಾಗೂ ಈ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಎಲ್ಲಾ ನೌಕರರನ್ನು ಶ್ರೀ ಬಳ್ಳೇಕಟ್ಟೆ ಸಂಸ್ಥಾನ ಶ್ರೀ ಮಠದ ವಿದ್ಯಾಸಂಸ್ಥೆ 
(ರಿ), ಸಿಡ್ಲಹಳ್ಳಿ ಸಂಸ್ಥಾನ, ತಿಪಟೂರು ಸಂಸ್ಥೆಗೆ ವಿಲೀನಗೊಳಿಸಿಕೊಳ್ಳುವುದರ ಬಗ್ಗೆ ಸಭೆಯು ಸರ್ವಾನುಮತದಿಂದ ಸಮ್ಮತಿಸಿ 
ತೀರ್ಮಾನ ಕೈಗೊಂಡು ಈ ಬಗ್ಗೆ ಉಲ್ಲೇಖದ ಪತ್ರದಲ್ಲಿ ಜಂಟಿಯಾಗಿ ಮನವಿ ಸಲ್ಲಿಸಿ ಶ್ರೀರಂಗ ಎಜುಕೇಷನ್ ಸೊಸೈಟಿ (ರಿ), 
ಕೆ. ಹೆಚ್ .ಬಿ. ಕ್ವಾಟ್ರಸ್‌ , ಗುಬ್ಬಿ ಸಂಘವನ್ನು ಶ್ರೀ ಬಳ್ಳೇಕಟ್ಟೆ ಸಂಸ್ಥಾನ ಶ್ರೀ ಮಠದ ವಿದ್ಯಾಸಂಸ್ಥೆ ( ರಿ) ಸಿನ್ಹೇಹಳ್ಳಿ ಸಂಸ್ಥಾನ, 
ಶ್ರೀ ವೀರಶೈವ ಗುರುಕುಲಾನಂದಾಶ್ರಮ, ಕೆ.ಆರ್ . ಬಡಾವಣೆ, ತಿಪಟೂರು ಸಂಘಕ್ಕೆ ವಿಲೀನಗೊಳಿಸಲು ಪ್ರಾರ್ಥಿಸಿರುತ್ತಾರೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪, ೨೦೧೦ 

೨೬೩೭ 
ಸಂಘಗಳ ನೋಂದಣಿ ಕಾಯ್ದೆ 1960 ಕಲಂ 21ರ ಅವಕಾಶದಂತೆ ಎರಡೂ ಸಂಘಗಳು ವಿಶೇಷ ಸರ್ವ ಸದಸ್ಯರ 
ಸಭೆಯನ್ನು ಕರೆದು ವಿಲೀನಗೊಳಿಸಲು ಸರ್ವಾನುಮತದಿಂದ ತೀರ್ಮಾನ ಕೈಗೊಂಡಿದ್ದು ಈ ಬಗ್ಗೆ ಸಭೆಯಲ್ಲಿ ತಕರಾರುಗಳು 
ವ್ಯಕ್ತವಾಗಿರುವುದಿಲ್ಲ ಹಾಗೂ ಈ ದಿನದವರೆಗೆ ಈ ಕಛೇರಿಗೆ ಯಾವುದೇ ತಕರಾರುಗಳು ಬಂದಿಲ್ಲದ ಕಾರಣ ಹಾಗೂ ಕಲಂ 
13ರ ಅವಕಾಶಗಳಂತೆ ಎಲ್ಲಾ ವಿಧಿ ವಿಧಾನಗಳನ್ನು ಪೂರೈಸಿರುವ ಕಾರಣ ಶ್ರೀರಂಗ ಎಜುಕೇಷನ್ ಸೊಸೈಟಿ ( ರಿ), ಕೆ.ಹೆಚ್. ಬಿ. 
ಕ್ವಾಟ್ರಸ್‌ , ಗುಬ್ಬಿ ಸಂಘವನ್ನು ಶ್ರೀ ಬಳ್ಳೇಕಟ್ಟೆ ಸಂಸ್ಥಾನ ಶ್ರೀ ಮಠದ ವಿದ್ಯಾಸಂಸ್ಥೆ, ಸಿಡ್ಲಹಳ್ಳಿ ಸಂಸ್ಥಾನ, ತಿಪಟೂರು 
ಇದರೊಂದಿಗೆ ವಿಲೀನಗೊಳಿಸುವ ಬಗ್ಗೆ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಆದೇಶ 
ಸಂ . ಎಸ್ . ಒ . ಸಿ.70 /1991- 92 , ಸಂ .ಎಸ್. ಒ.ಸಿ /114 /1984 - 85, ದಿನಾಂಕ:12ನೇ ಸೆಪ್ಟೆಂಬರ್, 2008 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಎಲ್ಲಾ ಅಂಶಗಳ ಹಿನ್ನೆಲೆಯಲ್ಲಿ ಹಾಗೂ ಉಲ್ಲೇಖ ( 2) ರ ಸರ್ಕಾರದ 
ಅಧಿಸೂಚನೆಯಲ್ಲಿ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, ಎಂ . ಡಿ. ನರಸಿಂಹಮೂರ್ತಿ, ಸಂಘಗಳ 
ನೋಂದಣಾಧಿಕಾರಿ, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಶ್ರೀರಂಗ ಎಜುಕೇಷನ್ ಸೊಸೈಟಿ ( ರಿ), ಕೆ. ಹೆಚ್. ಬಿ . 
ಕ್ವಾಟ್ರಸ್‌, ಗುಬ್ಬಿ ಟೌನ್, ನೋಂದಣಿ ಸಂಖ್ಯೆ: ಎಸ್. ಒ. ಸಿ.114 / 984 -85 ದಿನಾಂಕ:29.10.1984 ಈ ಸಂಘವು 
ದಿನಾಂಕ: 28. 06 .2008 ಮತ್ತು ದಿನಾಂಕ:30. 07.2008ರಂದು ನಡೆದ ವಿಶೇಷ ಸರ್ವಸದಸ್ಯರ ಸಭೆಯಲ್ಲಿ ಕೈಗೊಂಡ 
ತೀರ್ಮಾನದ ಹಾಗೂ ಶ್ರೀ ಬಳ್ಳೇಕಟ್ಟೆ ಸಂಸ್ಥಾನ ಶ್ರೀ ಮಠದ ವಿದ್ಯಾಸಂಸ್ಥೆ, ಸಿದ್ಧೇಹಳ್ಳಿ ಸಂಸ್ಥಾನ ವೀರಶೈವ 
ಗುರುಕುಲಾನಂದಾಶ್ರಮ , ಕೆ.ಆರ್. ಬಡಾವಣೆ, ತಿಪಟೂರು ಈ ಸಂಘವು ದಿನಾಂಕ:10 . 08.2008ರಂದು ವಿಶೇಷ ಸರ್ವಸದಸ್ಯರ 
ಸಭೆಯಲ್ಲಿ ಕೈಗೊಂಡ ತೀರ್ಮಾನದಂತೆ ಶ್ರೀರಂಗ ಎಜುಕೇಷನ್ ಸೊಸೈಟಿ (ರಿ), ಗುಬ್ಬಿ ಸಂಘದ ಸಮಸ್ತ ಆಸ್ತಿ ಮತ್ತು 
ಜವಾಬ್ದಾರಿಗಳು ಹಾಗೂ ನೌಕರರುಗಳನ್ನೊಳಗೊಂಡಂತೆ, ಶ್ರೀ ಬಳ್ಳೇಕಟ್ಟೆ ಸಂಸ್ಥಾನ, ಶ್ರೀ ಮಠದ ವಿದ್ಯಾಸಂಸ್ಥೆ , ಸಿಡ್ಲಹಳ್ಳಿ 
ಸಂಸ್ಥಾನ, ತಿಪಟೂರು ಈ ಸಂಸ್ಥೆಯೊಂದಿಗೆ ಸಂಘಗಳ ನೋಂದಣಿ ಕಾಯ್ದೆ 1960ರ ಕಲಂ 21ರ ಅವಕಾಶದಂತೆ, 
ವಿಲೀನಗೊಳಿಸಿ ಆದೇಶ ಹೊರಡಿಸಿರುತ್ತೇನೆ. 

ಈ ಆದೇಶವನ್ನು ದಿನಾಂಕ:12. 09.2008ರಂದು ನನ್ನ ಸಹಿ ಹಾಗೂ ಕಛೇರಿಯ ಮೊಹರು ನಿಶೆಯೊಂದಿಗೆ 
ಹೊರಡಿಸಿರುತ್ತೇನೆ. 

ಸಂಘಗಳ ನೋಂದಣಾಧಿಕಾರಿಗಳು, 
ಪಿ . ಆರ್. 695 

ತುಮಕೂರು ಜಿಲ್ಲೆ, ತುಮಕೂರು. 

ಒಳಾಡಳಿತ ಇಲಾಖೆ 
ಅಧಿಸೂಚನೆ ಸಂಖ್ಯೆ: ಒಣ 286 ಪೊಸಿಪ 2008, ಬೆಂಗಳೂರು, ದಿನಾಂಕ :27ನೇ ಮಾರ್ಚ್, 2010 

ಪೊಲೀಸ್ ಇಲಾಖೆಯ ಈ ಕೆಳಕಂಡ ಎಸ್. ಪಿ. (ನಾನ್ ಐಪಿಎಸ್) ( ಸಿವಿಲ್) ವೃಂದದ ಅಧಿಕಾರಿಗಳು, ಈ ಹಿಂದೆ 
ಡಿವೈ. ಎಸ್ . ಪಿ . ವೃಂದದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾಗ ಇವರುಗಳ ಮುಂಬಡ್ತಿಯನ್ನು ಪರಿಗಣಿಸುವ ಸಂದರ್ಭದಲ್ಲಿ ಇವರ ವಿರುದ್ದ 
ಇಲಾಖೆ ವಿಚಾರಣೆ ಬಾಕಿ ಇದ್ದುದರಿಂದ ಇವರ ಪ್ರಕರಣವನ್ನು ಮುಚ್ಚಿದ ಲಕೋಟೆಯಲ್ಲಿಡಲು ಇಲಾಖಾ ಮುಂಬಡ್ತಿ 
ಸಮಿತಿಯು ತೀರ್ಮಾನಿಸಿತ್ತು. ಸದರಿ ಅಧಿಕಾರಿಗಳ ವಿರುದ್ದ ಬಾಕಿ ಇದ್ದಂತಹ ಇಲಾಖೆ ವಿಚಾರಣೆ ಪೂರ್ಣಗೊಂಡು 
ವಿಚಾರಣಾಧಿಕಾರಿಗಳು ಅವರುಗಳ ವಿರುದ್ದದ ದೋಷಾರೋಪಣೆಗಳು ಸಾಬೀತಾಗಿಲ್ಲವೆಂದು ಶಿಫಾರಸ್ಸು ಮಾಡಿದ್ದರಿಂದ, 
ವಿಚಾರಣಾಧಿಕಾರಿಗಳ ವರದಿಯನ್ನು ಪರಿಗಣಿಸಿ ಸದರಿ ಅಧಿಕಾರಿಗಳನ್ನು ದೋಷಮುಕ್ತರನ್ನಾಗಿಸಿ ಈಗಾಗಲೇ ಆದೇಶ 
ಹೊರಡಿಸಲಾಗಿದೆ. ತದನಂತರ ಇತರ ಅಧಿಕಾರಿಗಳಿಗೆ ಈಗಾಗಲೇ ಎಸ್. ಪಿ.( ಸಿವಿಲ್ ) (ನಾನ್ ಐಪಿಎಸ್ ) ವೃಂದಕ್ಕೆ ಮುಂಬಡ್ತಿ 
ನೀಡಿದ ದಿನಾಂಕದಿಂದಲೇ ಈ ಅಧಿಕಾರಿಗಳಿಗೂ ಡಿವೈ .ಎಸ್.ಪಿ. ಮತ್ತು ಎಸ್.ಪಿ. (ಸಿವಿಲ್) ( ನಾನ್ ಐಪಿಎಸ್) ವೃಂದಕ್ಕೆ 
ಮುಂಬಡ್ತಿ ನೀಡಲಾಗಿದೆ. 

ಇಲಾಖಾ ವಿಚಾರಣೆಗಳಲ್ಲಿ ಈ ಕೆಳಕಂಡ ಅಧಿಕಾರಿಗಳು ದೋಷಮುಕ್ತಗೊಂಡ ಹಿನ್ನೆಲೆಯಲ್ಲಿ ಈಗಾಗಲೇ ಇವರಿಗಿಂತ 
ಜೇಷ್ಠತೆಯಲ್ಲಿ ಕಿರಿಯರಾದ ಅಧಿಕಾರಿಗಳಿಗೆ ಎಸ್.ಪಿ . ( ನಾನ್ ಐಪಿಎಸ್) (ಸಿವಿಲ್) ವೃಂದಕ್ಕೆ ಬಡ್ತಿ ನೀಡಿದ ದಿನಾಂಕದಿಂದಲೇ 
ಕೆ.ಸಿ.ಎಸ್. ಆರ್. ( ಆರ್. ಪಿ.ಪಿ. ಪಿ.) ಕಾಯ್ದೆ , 1973ರ ಕಲಂ 4ರನ್ವಯ ಪೂರ್ವಾನ್ವಯ ಮುಂಬಡ್ತಿ ನೀಡಿ ಸದರಿ ಅಧಿಕಾರಿಗಳು 
ಹಾಲಿ ಸೇವೆ ಸಲ್ಲಿಸುತ್ತಿರುವ ಹುದ್ದೆಯಲ್ಲೇ ಮುಂದುವರೆಸಿ ಆದೇಶಿಸಿದೆ. 


12 


3 . 


| 


೨೬೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪, ೨೦೧೦ 

ಭಾಗ - ೩ 
ಕ್ರಮ ಹಿರಿಯ ಅಧಿಕಾರಿಯ ಹೆಸರು ಹಾಗೂ ಕಿರಿಯ ಅಧಿಕಾರಿಯ ಹೆಸರು ಕಿರಿಯ ಅಧಿಕಾರಿಗೆ ಈಗಾಗಲೇ 
ಸಂಖ್ಯೆ ಜೇಷ್ಠತಾ ಪಟ್ಟಿಯಲ್ಲಿನ ಕ್ರಮ ಸಂಖ್ಯೆ ಹಾಗೂ ಜೇಷ್ಠತಾ ಪಟ್ಟಿಯಲ್ಲಿನ ಕ್ರಮ ಮುಂಬಡ್ತಿ ನೀಡಿದ ಎಸ್.ಪಿ. (ಸಿವಿಲ್ ) 

ಸಂಖ್ಯೆ 

ದಿನಾಂಕದನ್ವಯ ( ನಾನ್ ಐಪಿಎಸ್ ) 
ಪೂರ್ವಾನ್ವಯ ಮುಂಬಡ್ತಿ ವೃಂದಕ್ಕೆ ಮುಂಬಡ್ತಿ 

ನೀಡಿದ ದಿನಾಂಕ ನೀಡಿದ ದಿನಾಂಕ 
ಕೆ . ಮಂಜುನಾಥ್ , ಎಸ್ . ಪಿ . ಬಿ . ಆರ್‌. ಪಶುಪತಿಮರ್ | 04.10 . 2005 

17.07.2006 
( ನಾನ್ ಐಪಿಎಸ್) ( ಸಿವಿಲ್)- 4 ( ಎಸ್. ಪಿ. ( ನಾನ್ ಐಪಿಎಸ್) 

( ಸಿವಿಲ್) - 11 
2. ಆರ್. ಕುಮಾರಸ್ವಾಮಿ ಕೆ. ಶ್ರೀಕಂಠ ಎಸ್. ಪಿ. 

20 . 03 .2007 

30. 08.2007 
ಎಸ್. ಪಿ . ( ನಾನ್ ಐಪಿಎಸ್ ) ( ನಾನ್ ಐಪಿಎಸ್ ) 
( ಸಿವಿಲ್) - 101 

( ಸಿವಿಲ್) - 102 
ಎಫ್.ಎ . ಟ್ರಾಸ್ಟರ್‌, ಎಸ್ . ಪಿ. ಬಿ.ಆರ್. ಹಿರೇಗೌಡರ್, ಎಸ್ . ಪಿ. _ 30.08.2007 

08. 02.2008 
(ನಾನ್ ಐಪಿಎಸ್ ) (ಸಿವಿಲ್) -125 | ( ನಾನ್ ಐಪಿಎಸ್) 

(ಸಿವಿಲ್ )- 126 
ಈ ಆದೇಶವನ್ನು ಕರ್ನಾಟಕ ಲೋಕಸೇವಾ ಆಯೋಗದ ಸಂಖ್ಯೆ : ಪಿ.ಎಸ್. ಸಿ:168:ಸಿಎನ್‌ಎಸ್‌:09 
ದಿನಾಂಕ:18 .02.2010ರಲ್ಲಿ ನೀಡಿದ ಸಹಮತಿಯೊಂದಿಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ.ಎನ್. ರವಿಪ್ರಕಾಶ್ , 
ಪಿಆರ್ - 583 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ, (ಪೊಲೀಸ್ ಸೇವೆಗಳು) 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ:ಸಂವ್ಯಶಾಇ 6 ಭಾನಿವಿ 2010 , ಬೆಂಗಳೂರು, ದಿನಾಂಕ :22ನೇ ಏಪ್ರಿಲ್, 2010 
ವಿಷಯ : ಭಾಷಾಂತರ ನಿರ್ದೇಶನಾಲಯದ ಗ್ರೂಪ್- ಎ ಅಧಿಕಾರಿಗಳ ಜೇಷ್ಠತಾ ಪಟ್ಟಿಯನ್ನು ದಿನಾಂಕ: 

01. 01.2010ರಲ್ಲಿರುವಂತೆ ಪ್ರಕಟಿಸುವ ಬಗ್ಗೆ . 
ಉಲ್ಲೇಖ: 1) ಭಾಷಾಂತರ ನಿರ್ದೆಶಕರ ಪತ್ರ ಸಂಖ್ಯೆ: ಭಾನಿ 11/ ಆಡಳಿತ/ ಜೇಷ್ಠತೆ /2010 , ದಿನಾಂಕ:27. 03. 2010. 

ಕರ್ನಾಟಕ ಸರ್ಕಾರಿ ನೌಕರರ ( ಜೇಷ್ಠತಾ) ನಿಯಮಗಳು , 1957ರ 10ನೇ ನಿಯಮ (1) ನೇ ಉಪ- ನಿಯಮದನ್ವಯ 
ಭಾಷಾಂತರ ನಿರ್ದೇಶನಾಲಯದ ಗ್ರೂಪ್- ಎ ಅಧಿಕಾರಿಗಳ ಜೇಷ್ಠತಾ ಪಟ್ಟಿಯನ್ನು ದಿನಾಂಕ:01. 01 . 2010ರಲ್ಲಿರುವಂತೆ 
ಅನುಬಂಧದಲ್ಲಿ ಲಗತ್ತಿಸಿ ಪ್ರಕಟಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಜಿ. ಶ್ರೀಧರ್ , 
ಸಹಾಯಕ ಪ್ರಾರೂಪಕಾರ ಮತ್ತು ಪದನಿಮಿತ್ತ, 

ಸರ್ಕಾರದ ಉಪ ಕಾರ್ಯದರ್ಶಿ , 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ. 


*) 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪ , ೨೦೧೦ 

೨೬೩೯ 
ಅನುಬಂಧ 
ದಿನಾಂಕ:01.01.2010ರಲ್ಲಿ ಇರುವಂತೆ ಭಾಷಾಂತರ ನಿರ್ದೇಶನಾಲಯದ ಗೂಪ್- ಎ ಅಧಿಕಾರಿಗಳ ಜೇಷ್ಠತಾ ಪಟ್ಟಿ 
ಅಧಿಕಾರಿಯ ಹೆಸರು ನೇರ ಮೀಸಲಾತಿ/ ಜನ್ಮ ದಿನಾಂಕ ಸೇವೆಗೆ ಸೇರಿದ ನೈಜವಾಗಿ ನೇಮಕಾತಿಗೆ 
ನೇಮಕಾತಿ/ ವರ್ಗ 

ದಿನಾಂಕ ಮುಂಬಡ್ತಿ | ಜೇಷ್ಠತೆಗೆ 
ಮುಂಬಡ್ತಿ 

ಹೊಂದಿದ ನೈಜವಾದ 
ಇತರೆ 

ದಿನಾಂಕ ಅರ್ಹತಾ 

ದಿನಾಂಕ 
ಭಾಷಾಂತರ ನಿರ್ದೇಶಕರು ( ರೂ .20025 - 525 - 22650 - 600 - 26250 - 675 - 28275) 

- ಖಾಲಿ ಹುದ್ದೆ - 
ಉಪ ನಿರ್ದೇಶಕರು ( ರೂ .18150 - 450 - 19500 -525 - 22650 - 600 - 26250 - 675 - 26925 ) 
1. ಎಂ. ಜೈಕುಮಾರ್ | ಮುಂಬಡ್ತಿ | ಸಾಮಾನ್ಯ | 22 .02 .1951 | 14.10.1974 | 20. 03.2003 20. 03. 2003 
2. ರತ್ನ ಕುಮಾರಿ ಮುಂಬಡ್ತಿ ಪರಿಶಿಷ್ಟ ಜಾತಿ| 08.10.1951 | 12.12.1974 | 11.10 .2005 | 11.10.2005 
3. ಡಾ|| ವೈ.ಎಸ್.ಜ್ಯೋತಿ ಮುಂಬಡ್ತಿ | ಸಾಮಾನ್ಯ | 16.10. 1950 | 16.10.1974 | 19.10.2005 19.10 .2005 

| ದೇವಿ 
4. ಡಾ|| ಕೆ.ಎಸ್.ಗೀತಾ | ಮುಂಬಡ್ತಿ | ಸಾಮಾನ್ಯ | 23.10 .1951 | 01.05 .1975 | 09.11. 2006 09.11.2006 
5. | ಹೆಚ್.ಪಿ . ದಾಮೋದರ್ ಮುಂಬಡ್ತಿ | ಸಾಮಾನ್ಯ | 15.10.1951 | 01.04.1973 | 01.12 .2007 01.12 .2007 

ಸಹಾಯಕ ನಿರ್ದೇಶಕರು ( ರೂ .14050 - 350 - 14400 - 400 - 16800 - 450 - 19500 - 525 - 22650 - 600 - 25050) 
1. | ಐ .ಎಸ್ . ಪಾಟೀಲ್ ಮುಂಬಡ್ತಿ | ಸಾಮಾನ್ಯ | 01.08.1950 | 05.11.1974 | 04.10. 2004 04.10 . 2004 
2 . | ದೇವರಾಜು 

ಮುಂಬಡ್ತಿ ಪರಿಶಿಷ್ಟ ಜಾತಿ | 06 . 04.1952 | 08 .12.1983 11.10 . 2005 | 11.10 .2005 
ವೆಂಕಟಾಚಲಪತಿ ಮುಂಬಡ್ತಿ | ಸಾಮಾನ್ಯ | 04. 04.1952 | 23 .10.1974 | 11.10 .2006 | 11.10 .2006 
ಶೋಭಾ ಎಂ .ಕಟ್ಟಿ ಮುಂಬಡ್ತಿ | ಸಾಮಾನ್ಯ | 27.07.1954 | 15.06. 1983 | 18.06.2008 18 .06.2008 
| ವೀರಭದ್ರಸ್ವಾಮಿ ಮುಂಬಡ್ತಿ ( ಪರಿಶಿಷ್ಟ ಜಾತಿ | 15.07 .1954 | 07.12.1983 | 18.06. 2008 18. 06 . 2008 
6. ಐ . ಎಂ . ಕಂಬಳಿ ಮುಂಬಡ್ತಿ | ಸಾಮಾನ್ಯ | 05.08.1958 | 14.06 .1983 | 18 .06 .2008 18.06 .2008 

ಜಿ. ಶ್ರೀಧರ್, 

ಸಹಾಯಕ ಪ್ರಾರೂಪಕಾರ ಮತ್ತು ಪದನಿಮಿತ್ತ, 
ಪಿಆರ್ - 687 

ಸರ್ಕಾರದ ಉಪ ಕಾರ್ಯದರ್ಶಿ , 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ. 
REVENUE DEPARTMENT 
PROPERTY ATTACHMENT NOTIFICATION 

No.RD167 AQB 2009 , Bangalore , Dated :31st March , 2010 
In notification No. RD 167 AQB 2009, Dated:16th December , 2009 Government of Karnataka in 
exercise of the powers conferred under sub section (2 ) of Section ( 3) of the Karnataka protection of 
interest of Depositors in financial establishments Act, 2004 has ordered attachment of money and 
properties belonging to M /s. Icon Company Bangalore , as shown in Annexure-I, II , III, IV , and V appended 
there to . 

It has come to the notice of the Government that in the said Annexures there are some changes 
in the survey No. of the properties and also changes in the Khatha of the properties . Further against the 
Item no . and Properties No, CCB . PF No. has not been indicated . Therefore Government has decided to 
issue a revised notification for property Attachment. 


3 . | 


gl80 ಕರ್ನಾಟಕ ರಾಜ್ಯ ಪತ್ರ, ಗುರುವಾರ ಜೂನ್ ೨೪, ೨೦೧೦ 

2001 - a 
Now therefore, Government in exercise of the powers conferred under Sub -section (2 ) of Section 
(3 ) of the Karnataka . Protection of interest of Depositors in financial establishments Act, 2004 attach the 
money and the properties belonging to M /s . Icon Company Bangalore shown in Annexure -I, II, III, IV , and 
V respectively. 

Hence , all these properties and monies acquired by M /s . Icon Company , Bangalore and its 
proprietor, Partners, Directors etc ., have been attached and is declared that the said monies and 
properties shall on publication of this order in the official gazette , shall forthwith , vest with the Competent 
Authority , appointed by the Government. 

By Order and in the name of the Governor of Karnataka , 

M . VENKATESHMURTHY 
Under Secretary to Government, 

Revenue Department (LAQ - 2) 

MODIFIED ANNEXURE -I 
The details of properties at Seegehalli Village Sy .No. 17 /1, K . R . Puram Hobli , Bangalore which has 

been registered in favour of the Purchaser Shri . H . R . Prabhakar 
SI. Name of the Police Name of the Purchaser Description of the land & Boundaries Advance amount 
No. Station 

Taken 
Channammanak H . R . Prabhakar Slo This is an Agricultural land and the Vendor Sri B .K . Mr. H .R . Prabhakar , 
ere acchukattu , Late 

Ramprasad had got this property registered by Proprietor of the 
Criminal 

H .V . Ramaswami, putting the Assessment Number of K .R . Puram , Icon Company has 
No127 /09. 420 | Accused No . 1. BBMP Office which is found to be fictitious since got these marginally 
IPC 

No .14 /1, Ist Floor, 5th this land was not converted u /s 95 ( 2 ) of KLR Act shown properties 
Main , BDA Extension , 1964 . 

registered in his 
Banashankari 3rd | 1) Site No.43, 800 Sq.ft. & 

name vide SR 
Stage, Bangalore -85 . | 2) Site No.53, 1280 Sq .ft . 

No.KR . 26354 /04 
Name of the Vendor 

| East West North South 05 , 
Sri B.K . Ramprasad Private Site No.44 Road Road Dated:27 .12 . 2004 
Slo Late A property & 54 

for Rs. 11 .71 lakhs. 
. Krishnamurthy Rao , 3 ) Site No. 33 , 1350 Sq.ft. 

All these sites are 
No.60 . Bellandur 

East 

North South pledged to Standard 
Village, Varthur Hobli, Private Site 

Road 

Chartered Bank , 
Bangalore -560037 . 

No . 34 No .25 

M .G . Road , 
Bangalore towards 
the loan sanctioned . 


West 


Site 


property 


Road 


4 ) Site No.25 , 1600 Sq .ft. 

East West North South 
Private Site No.26 

Site No. 34 
property 

& 35 
5 ) Site No.48, 1200 Sq . ft . 

East West North South 
Site No.47 Road Road Site No .58 
6 ) Site No. 90A , 2703 Sq .ft. 

East West North South 
Site No .89 Site No . 90 Road Private 

Property 
Remarks : The Khatha has not been mutuated in favour of the Purchaser Shri H .R . Prabhakar so far . It 
stands in the name of the Vendor only . 


9280 


si. 


Amount 
Rs. 


2607 -00 
5444 -00 


2036 -00 


22.844 - 00 

2137 -00 


4872 - 30 
due to the 

Bank 


288 - 8 

ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪ , ೨೦೧೦ 

MODIFIED ANNEXURE -II 

The Details of Bank Accounts 
Name of the Police Name of the Bank Name of the Account Account No . 
No. Station 

Holder 
Channammanakere National Co - H .R . Prabhakar, M .D . Current A /C 
acchukattu , operative Bank , CCB , PF 11/09, No.214 
Criminal 

Kathriguppe Branch , Dated :30 .05 .2009 261 
No. 127/09 , 

BSK 3rd Stage , 
420 IPC 

Bangalore-85 
Corporation Bank , H .R . Prabhakar , M .D . CBCA A /C 
Girinagara Branch , CCB, PF 10 /09 , No .00225 
Bangalore. Dated:30 .05 .2009 SB A / C 

No.01/3376 
Canara Bank , H .R . Prabhakar, M .D . Current A / C 
Girinagara Branch , CCB, PF 16 /09 , No. 1821201 
Bangalore . 

Dated:04 .06 . 2009 000601 
Canara Bank , H .R . Prabhakar , Current Alc 
Girinagara Branch , Gigyne Enterprises No . 1821201 
Bangalore . 

owner CCB PF 000654 
No. 16 /09 , 

Dated:04 . 06 .2009. 
Baroda Bank , BSK H .R . Prabhakar, Current A /C 
Branch , Bangalore . 

No.IC27710 
consulting service 200000217 
India Ltd ., CCB PF 
No .09/09 , 

Date : 30 . 05 .2009. 
National Co - H .R . Prabhakar, SB A/c 
operative Bank, Bull Owner Prabhakar No. 39049 
Temple Road , Computers CCB PF Current Alc 
Bangalore . No. 12 /09 , 

No.02824 & 
Dated:30. 05 .2009. 729 
HDFC Bank , South Smt. N .R . Veena W /o SB A /C 
End Circle , H .R . Prabhakar, CCB No.0261100 
Bangalore . 

PF No .27 /09 , 006920 

Dated:08 . 09 .2009 . 
Baroda Bank , BSK H .R .Prabhakar, M /s Current A /C 
Branch , Bangalore. Tempers Data No. IC 

Services Pvt. Ltd ., 2771020000 
CCB PF No. 09 /09 , 0176 

Dated : 30 .05 .2009 . 
-“ 

HSBC Bank, H . R . Prabhakar, CCB SB A /C 
Ramakrishna 

PF No . 13 /09 , No. 132 
Ashrama, 

Dated:02 .06 . 2009 061599 -051 
Bangalore -4. 


2605 -00 


ce 


11.762-00 

1838 - 94 
9633 -50 


6007 -00 


24098 - 00 


17707 -00 


No. 


10 . 


9299 ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪ , ೨೦೧೦ 

207 - a 
Si. Name of the Police Name of the Bank Name of the Account Account No. Amount 
Station 

Holder 

Rs . 
National Co Smt. Veena CCB PF SB A /C 4020 -00 
operative Bank Ltd., No .28 /09 , 

No. 39191 
Dated :08 .09 . 2009. 
Total 

119648 - 14 
MODIFIED ANNEXURE-III 

The Details of Cash seized by CCB Authorities 
SI. Name of the Police Station 

Amount 

List No . 
No . 
1. Channammanakere acchukattu , 1,80 , 100 -00 CCB PF No .7 /09, Dated : 28 .05 . 2009 
Criminal No. 127 /09 , 420 IPC 

1,40 , 000 -00 CCB PF No .8 /09, Dated : 29 .05 . 2009 
26 ,703 - 00 CCB PF No. 9 /09 , Dated : 30 . 05 .2009 
24 ,880 -00 CCB PF No . 10 /09 , Dated : 30 . 05 . 2009 

8 ,051-00 CCB PF No . 11 /09, Dated : 30 . 05 .2009 
23 ,235 -00 CCB PF No. 12/09 , Dated :30 . 05 .2009 
17 ,707 -00 CCB PF No . 13/09, Dated :02.06 .2009 
65,500 -00 CCB PF No. 15 /09 , Dated :03.06 .2009 

2 , 137 -00 CCB PF No . 16 /09, Dated : 04 .06 . 2009 

1,40 ,000 -00 CCB PF No. 17 /09, Dated : 04. 06 .2009 
MODIFIED ANNEXURE -IV 

The details of movable properties 
Si. Name of the Police Station 

Vehicles Items List No . 
of CCB and Assistant 

Commissioner of Police 
Channammanakere acchukattu , KA -01 -MD -873 

Benz Car PF No . 35 /09 
CriminalNo. 127 /09 , 420 IPC 
2. 

KA -05 -MD -6267 

Ford Fiesta PF No . 35 /09 
MODIFIED ANNEXURE - V 

The details of other movable properties 
Si. Name of the Police Station Items held in the custody ofCCB Items List No . 
No. 

and Assistant Commissioner of 

Police 
Channammanakere acchukattu , Furniture , Electronic Materials , | CCB PE No .6 /09 , 
Criminal No.127 /09 , 420 IPC Laptop and othermaterials 

Dated :24 .05 . 2009 
Laptop 

CCB PE No. 14 /09, 

Dated :02 . 06 .2009 
Remarks : The Movable properties shown is Modified Annexures II to V inclusive of Bank Accounts are in 
the safe custody of CCB . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ವೆಂಕಟೇಶ ಮೂರ್ತಿ 
UG0 –807 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ಭೂಸ್ವಾಧೀನ -2 ಮತ್ತು ಪುನರ್ವಸತಿ) 


xuan - ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪, ೨೦೧೦ 

92 92 
GENERAL RULES OF APPOINTMENTS 

OF 
KARNATAKA STATE REMOTE SENSING APPLICATION CENTRE (KSRSAC ) 

Order No.KSRSACIADM /1 C & R - 2009 , Dated : 17TH April, 2010 
In exercise of the power conferred by the provisions provided under the Rules contained in the 
Memorandum of Association of the Karnataka State Remote Sensing Applications Centre and 
superseding the earlier cadre and recruitment rules of the Organization , the following rules have been 
framed . 
1.0 Title, Commencement and Application 

1. 1 These Rules may be called KSRSAC Appointment Rules 2009 
1.2 They shall come into force at once . 
1. 3 The cadre and categories of posts , scale of pay, method of appointment and conditions 

requisite for appointment are as specified in Cadre and Recruitments Rules 2009 ofKSRSAC 

enclosed as Annexure . 
1.4 Application 
1.4. 1 These rules shall apply to 

a ) All persons appointed and to be appointed by the KSRSAC in the cadres of the 

Centre . 
b ) Persons whose services are permanently transferred to and absorbed in the 

services of the Centre from Govt. and other Govt. Autonomous bodies . 
2.0 Definition 
In these rules , unless the context other-wise requires, 

Appointment on probation -means appointment on trialbasis . 
Appointing Authority - means the authority specified in the Column – 7 of schedule Il to 
be competent to make appointments to the prescribed post / posts in prescribed cadres 
and categories . 
Bachelors Degree, Masters Degree or Doctorate - means such Degree or Doctorate 
granted by a University established by Law in India or equivalent qualification from the 
institutions recognised as such by Government of authorities or statutory bodies . 
Cadre & Category - means the cadre and category in any discipline as noted in Schedule 
- I of Annexure 
Common posts - means the posts that are classified as such by the Centre, like 
Dalayaths, Drivers, Clerk , Clerk - cum -Typist, Typist , Stenographer etc . 
Competent Authority - means the authority as specified to be competent to make 
appointment / promotion to different categories of posts as stipulated . 

Centre means the Karnataka State Remote Sensing Application Centre 
viii ) Qualifying Marks as specified / advertised for recruitments. 

Diploma or Certificate - means a Diploma or Certificate granted by a University / Board 
established by Law in India or by an authorised by the Government to grant such Diploma 
or Certificate or by any other Institute recognised by the Central / State Governments or 
other authorities, statutory bodies such as AICTE / AIMC 


An 


vii ) 


xvi) 


୭୪ ୫୫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪, ೨೦೧೦ 

2001 - a 
Direct Recruitment in relation to any service or posts - means appointment other wise 
than by promotion . 
Drafting - means posting of an employee of a discipline to hold a post in another 
discipline as provided in Schedule - 1, in the interest of the Center s work as approved by 
the Competent Authority . 
Employee means any person who is appointed to any service or post in connection with 
the affairs of the centre and whose name is included in the Center s salary register. 
Equivalent qualification means a qualification notified by Government or by an 
appropriate statutory body as equivalent to a prescribed qualification and as accepted by 

the Centre in respect of any post. 
xiv ) Government - means the Government of Karnataka 
xv ) Director - means Director of the Centre, KSRSAC 

Probationer - means an employee appointed on probation . 
xvii) Promotion means appointment of an employee from a post or grade of service or class of 

service to a higher grade of service or higher class of service . 
xviii) Qualifying Examination means the examination or examinations specified in Schedule – ||| 

as theminimum qualification . 
Qualifying service for promotion means the number of year of regular service of an 
employee has to put in the immediate lower cadre from which he is considered for 
promotion for a higher post or higher class of service . 
SC /ST / other Backward class / Physically handicapped means those classes of persons 
who have been notified as such from time to time by the Government. 
Selection means selection of any person for appointment or promotion to any posts in the 
services of the Centre in accordance with the provision of these rules. 
a ) by the selection committee or the DPC if any, constituted for the purpose by the 

Centre or 
b ) by the Appointing Authority where no such selection committee has been so 

constituted . 
xxii) Selection post means all or such number of posts in any cadre that are declared as 

selection posts in these rules and as such indicated in Schedule – || and which shall be 
filled up by promotion by selection on the recommendations of the DPC constituted by the 

Competent authority . 
xxiii) Seniority means the interese ranking assigned to an employee in the post / cadre in 

which he is employed for the present as per rules . 
3.0 Recruitment / Appointment to posts in the Centre . 
3 . 1 Appointment to the various cadre posts specified in Col- 2 of Schedule 

of in the Centre shall be made by one or more of the following methods 
viz : 
a ) Direct recruitment which also includes : deputation or absorption from Govt. or other 

Govt . Organisation / Autonomous Institution 
b ) Promotion 


xuan - 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪, ೨೦೧೦ 


92838 


c ) One Time Regularisation of services of employees borne on the salary register of the 

Centre on contract basis subject to availability of permanent posts and detailed 

guide lines to be issued in this behalf. 
3 .2 Direct Recruitment: Appointment against sanctioned permanent post in the Centre for 

which a provision has been made for direct employment, may be made by inviting 
application duly specifying the conditions of appointment to be laid down separately for 
the purpose and after following the instructions of government reg . reservation policy of 

government 
3 . 3 Appointment by promotion – 
3.4 Deputation from Government or other Organization . 
3.4 .1 This shall be done in accordance with the terms of conditions of deputation 

agreed upon between the lending authority and the Centre. 
3.4 .2 Notwithstanding any thing contained in Annexure - 1, any post in the Centre can 

be filled by availing services of a person from State or Central Governments or 
other organizations of the State and Centre Governments by way of deputation 
as deemed necessary by the Centre subject to the condition that such person 
satisfies the eligibility criteria prescribed for the post specified under direct 

recruitment 
4.0 Notwithstanding any thing contained in these rules the centre may if it consider necessary and 

expedient in the interest of Centre so to do , make appointment on contract basis for executing 
projects of the Centre any person who satisfy the conditions relating to educational qualifications, 
experience as required for the Projects on such terms and conditions and for such period as may 
be necessary, one year at a time but not exceeding five years and depending on necessity such 

appointments may be continued as per actual requirement of the Projects . 
5 .0 Absorption . 

The Executive Committee shall be authority for considering absorption of the services of: 

(i) the Employees of the State Government or any Public Sector of the State or CentralGovernment 
either working on deputation or otherwise in the interest of the services of the Centre provided the 
concerned employee gives a written option for absorption and satisfies the qualification prescribed for the 
post against which absorption is proposed . 

(ii) The Employees already working in the Centre on contract basis as a one time measure subject 
to availability of permanent vacancy / vacancies and qualification prescribed for the post and detailed 


guidelines to be framed by the Centre . 


Director,KSRSAC , 
4th Stage, 6th Floor , M .S . Building , 
Dr. B . R . Ambedkar Veedhi, 

Bangalore – 560 001. 


92 93 


ಕರ್ನಾಟಕ ರಾಜ್ಯಪತ್ರ , ಗುರುವಾರ ಜೂನ್ ೨೪, ೨೦೧೦ 


2387 - a 


ANNEXURE - 1 


Cadre and Recruitment Rules - 2009 

of 


Karnataka State Remote Sensing Applications Centre 

Order No . KSRSACIADM / 1 C & R - 2009, Dated : 17th April, 2010 
In exercise of the power conferred by the provisions provided under the Rules contained in the 
Memorandum of Association of the Karnataka State Remote Sensing Applications Centre and 
superseding the earlier cadre and recruitment rules of the organization , the following rules have been 
framed . 
1) Title and Commencement 

These Rules may be called " The Karnataka State Remote Sensing Applications Center, 

Cadre and Recruitment Rules 2009 ” 
2 ) Methods of recruitment 

In respect of each category of post, specified in column – 2 of the schedule – || themethod of 
recruitment, the minimum qualifications etc , have been specified in the corresponding entry of 
column No. 3 & 4 of this schedule II and will be applicable to all the members of the said 


organization . 
The strength of each cadre under Karnataka State Remote Sensing Applications Center shall be 


as specified in Schedule – 1 . 

SCHEDULE 1 
Strength of Scientific & Technical positions – 32 . 


Category of Posts 


Number 


Scale of Pay 


Group 


Model of 


Appointing 
Authority 


No 


of Posts 


Selection 


Director 


01 


Scale less . (For 


А 


By Govt. 


(Scientist / 


department officers 


Engineer - SG /G ) 


& D . R 26250 – 


36500 ) 


cientist / Engineer – SF | 


02 


| 20025 – 28275 


L 


A 


Chairman 


Selection 
committee / DPC 


3 . Scientist / Engineer – SE 1 


02 


18150 - 26925 


А 


- do - 


- do - 


4 . Scientist / Engineer - SD 


15200 – 25650 


- do 


- do - 


bineer - SC 
5 . Scientist / Engineer - SC 


08 


14050 – 25050 


- do 


- do 


Technical Officers 


15 


| 11400 – 21600 


Selection 


Director 


committee 


9282 


2007 - 2 

ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪, ೨೦೧೦ 
Strength of Administrative positions – 16 . 
7 . | Asst. Administrative 

11400 – 21600 в Deputation 
Officer 


| 01 


Director 


01 


10800 - 20025 


B 


B 


- do - 


Accounts 
Superintendent 


Selection 
committee 


/ DPC -- 


9. Office Superintendent 


10000 – 18150 


- do 


- do 


01 
02 


10 . Assistant 


7275 – 13350 


- do - 


- do 


11. 


Stenographer 


7275 – 13350 


- do 


- do 


12 . Driver 


5800 – 10500 


- do 


Selection 
committee 


- do 


13. Dalayat 

06 4800 – 7275 
Total Number of Positions: 48 . 

Schedule II 
Category of Posts Methods of Recruitment 


Minimum Qualification 


No . 


Bu 


1 . | Director (1 ) 

By deputation of Scientist PhD in any branch of Engineering / 
( 26250 – 36500 ) from 

Agriculture / Soils / Geology / Forestry / 
For department GOL Institutions of National Environment / Marine with a first class in 
officers & Direct Importance of State Master s Degree from premium National 
Recruitment Government of the rank of Level Institution with atleast 12 years 

Engineerin - Chief or by experience in a senior technical / 
Promotion by selection on the scientist position out of which at least 3 
basis of merit cum seniority . years of experience in satellite 

technologies . 
For promotion : Minimum 5 ( five ) years 
experience as Scientist / Engineer SF 
Grade or 10 years experience in the 

Centre as Scientist of Grade SD / SE . 
Scientist / Engineer By Promotion , If no suitable 
– SF (2 posts) candidate is available for 
(20025 – 28275 ) | Promotion then by direct 

recruitment. 
a ) Scientist - SF 

For Direct Recruitment 
( 1 post) 

PhD in any branch of Agriculture and 
allied fields / Soils / Geology / Forestry / 
Environment/ Marine / Fisheries with a 
first class in Master s Degree with 8 
years experience in satellite remote 
sensing, GIS and allied fields . 


227 - 


92 905 

SI. Category of Posts 
No . 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪ , ೨೦೧೦ 
Methods of Recruitment 

Minimum Qualification 


By Deputation 


b ) Engineer - SF 

( 1 post) 


OR 
Post Graduate in Science from a reputed 
university with 13 years experience in 
satellite remote sensing , GIS and allied 
fields . 
For Promotion : Minimum 5 years of 
service as Scientist – SE grade in the 
Centre . 
Scientist from GOI or State Governments 
or reputed State | Central Govt. 
Organizations , of equal grade if no 
eligible candidates are available for 
direct recruitment or promotion . 
For Direct Recruitment: 
PhD in any branch of Engineering related 
field with 8 years experience in satellite 
remote sensing, GIS and allied fields . 

OR 
Post Graduate in Engineering from a 
reputed university with 13 years 
experience in satellite remote sensing, 
GIS and allied fields. 
For Promotion : 
Minimum 5 years of service as Engineer 
- SE grade in the Centre . 
Scientist from Gol or State Governments 
or reputed Organizations, of equally 
grade if no eligible candidates are 
available for direct recruitment or 
promotion . 


By Promotion / deputation 
depending upon the need of 
the Centre . 


Scientist / Engineer 
- SE 
(2 posts) 
( 18150 – 26925 ) 
(Scientist - SE 1 
post ) 


For Direct Recruitment 
PhD in any branches of Water resources 
| agriculture and allied fields / soils / 
geology / forestry / environment / marine 
/ fisheries or other related fields with 8 
years experience in satellite remote 
sensing, GIS and allied fields 


280 - a 


9 & 86 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪ , ೨೦೧೦ 
Methods of Recruitment 

Minimum Qualification 


SI. 


Category of Posts 


No . 


Engineer – SE (1 
post ) 


For Promotion 
Minimum 5 years service in permanent 
position as Scientist - SD grade 
For Promotion 
Minimum of 5 years service (in 
permanent position ) as Engineer – SD 
grade. 
Scientist / Engineer from GOI or State 
Governments or reputed State / Central 
Govt. Organizations , of equivalent grade 
if no eligible candidates for promotion is 
available . 


By Deputation 


4 . 


Scientist / Engineer 
- SD (4 post) 
( 15200 – 25650 ) 
a ) Scientist - SD 
(1 post) 


By Promotion if no , suitable 
candidate is available then by 
Direct Recruitment 


For Direct Recruitment - Minimum 
Master Degree 
PhD or First class in the following 
discipline with 5 year experience after 
Master s Degrees 
1. Agriculture and allied fields 
2 . Geology and allied fields 
3. Water Resources / Marine Science 

and allied fields / 
Fisheries /Environmental Science 
/Environment and 5 years relevant 

experience. 
Knowledge in Remote Sensing, GIS and 
allied fields 

Preferred . 
For Promotion 
Minimum of 5 years service ( in 
permanent position ) as Scientist -SC 
grade in any of the discipline mentioned 
for Direct Recruitment. 
Scientist from GOI or State Government 
or reputed Organizations of equivalent 
grade, If no eligible candidates for direct 
recruitment or promotion is . 


For Deputation 


207 - 


9230 
SI. Category of Posts 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪ , ೨೦೧೦ 
Methods of Recruitment 

Minimum Qualification 


No . 


b ) Scientist 
Engineer -SD 

( 1 post ) 


By Deputation 


c ) Scientist 
Engineer 
(Computer ) - SD 
(2 posts ) 


For Direct Recruitment 
Post Graduate First Class in Engineering 
i.e., M . Tech / M .E other than Computer / 
Information Science with 5 years of 
experience . Preference for Remote 
Sensing , GIS and allied fields 
For Promotion 
Minimum of 5 years service in permanent 
position as Engineer-SC grade in any 
disciplines mentioned at 4 (b ). 
Scientist Engineer from GOI or State 
Government or reputed Organizations , If 
no eligible candidates for Promotion or 
direct recruitment 
For Direct Recruitment 
First Class Post Graduate in Engineering 
in Computer Science | Information 
Science with 5 years experience in 
computer related fields. 
Knowledge in Remote Sensing, GIS and 
allied fields 
Preferred . 
For Promotion 
Minimum of 5 years service in permanent 
position as Engineer- SC grade in any of 
the discipline mentioned in 4 (c). 
Scientist Engineer from GOI or State 
Government or reputed Organizations of 
equivalent grade, If no eligible 
candidates is available for Promotion or 
direct recruitment. 


5 . 


Scientist / Engineer 


By Promotion if no , suitable 
candidate is available then by 
Direct Recruitment 


SC (8 posts ) 
( 14050 – 25050 ) 
a ) Scientist - SC 

i) Agriculture - 

(1 post) 


For Direct Recruitment 
First class Post Graduate degree in any 
one of the following subjects with three 
years experience in related 
field . Candidates with Ph .D qualification 
will be desirable . 


280 - a 


9 : 30 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪ , ೨೦೧೦ 
Methods of Recruitment 

Minimum Qualification 


SI. 


Category of Posts 


No . 


ii) Soil Science / 

Marine Science / 

fisheries 
– ( 1 post) 
iii) Forestry - 
( 1 post) 
iv ) Geology - 
(1 post) 


b ) Scientist 
Engineer - SC 

Computer 
( 2 posts ) 


1. Agriculture / Sericulture 
2 . Soil Science 
3 . Forestry 
4 . Sericulture 
5 . Geology 
6 . Water Resources 

7. Marine Science / Fisheries 
Knowledge in Remote Sensing, GIS and 
allied fields 
preferred 
For Promotion 
Minimum of 5 years service ( in 
permanent position ) as Technical Officer 
in any of the discipline mentioned above . 
For Direct Recruitment 
First class Post graduate degree in 
M .E /M .Tech . M .S in computer 
Science/ Information Science with 3 years 
of experience in computer related fields 
Knowledge in Remote Sensing , GIS and 
allied fields preferred . 
For Promotion 
Minimum of 5 years service (in 
permanent position of the Centre ) as 
Technical Officer with degree in 
Computer Science / Information Science 
For Direct Recruitment 
First class Post Graduate in 
Environmental Engineering / Marine 
Engg. with 3 years experience in related 
field . 
Knowledge in Remote Sensing, GIS and 
allied fields preferred . 
For Promotion 
Minimum of 5 years service (in 
permanent position ) as Technical Officer 
with Post Graduate in Engineering 
discipline. 


c) Scientist 
Engineer , SC 

(2 post) 


92359 


227 - 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪ , ೨೦೧೦ 
Methods of Recruitment 

Minimum Qualification 


Sl. 


Category of Posts 


No . 


By Deputation 


By Direct Recruitment 


Technical Officers 
(Engineer / 
Scientist) 
( 15 Posts ) 
( 11400 – 21600 ) 


Scientist / Engineer from GOI or State 
Governments or reputed Organizations , 
If no eligible candidates is available for 
promotion or direct recruitment. 
1st Class Post Graduate degree / 
Graduate degree in Engineering in the 
subjects of: 
1 . Agriculture / Sericulture (2 posts ) 
2 . Soils Science / Forestry / Geology and 
allied fields (3 posts) 
3. Water Resources / Marine / Fisheries 
and allied fields (2 posts) 
4 . Environmental & Instrumentation 1 
Marine Civil Engineering (2 posts ) 
5 . First class B .E degree in Mechanical 
Engineering / Industrial Engineering & 
Management/Computer Science 
Information Science (6 posts) with atleast 
6 months experience in Remote Sensing . 


By Deputation – 5 posts 


5 Posts in the above said category are 
reserved as deputation reserve of 
Scientist/Engineer from GOI or State 
Government or reputed Organizations , of 
equivalent grade on their own pay scale . 


7 . 


Asst. Administrative 
Officer 
( 1 post) 
( 11400 - 21600) 


By deputation of an officer of 
equivalent grade from State 
Civil Services or State Govt. 
under taking organizations 
with experience in 
administration / finance and 


accounts 


8 . 


(a ) By Direct Recruitment 


Accounts 
Superintendent 
( 1 post ) 
( 10800 - 20025 ) 


For Direct Recruitment 
Commerce Graduate with 8 years of 
experience with SAS /ICWAICA 
certification 
5 years service in permanent position as 
FDA in the Centre 


(b ) By Promotion from the 

cadre of First Division 
Assistant 


280 - a 


9232 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪ , ೨೦೧೦ 
Methods of Recruitment 

Minimum Qualification 


SI. 


Category of Posts 


No . 


( c ) By Deputation 


By direct recruitment 


Office 
Superintendent 
(1 post) 
( 10000 – 18250 ) 


By promotion from the cadre 
of F . D . A . 
By deputation 


| a ) By Direct Recruitment 


10 . Assistant 

(2 posts ) 
(7275 – 13350 ) 


b ) By Deputation 


If no suitable candidates are available for 
promotion then by deputation of an 
officer of equivalent grade from State 
Governments or reputed State Govt. with 
SAS /ICWA/CA certification 
Graduate with MBA with 8 years of 
experience. 
5 years replace service in permanent 
position of the Centre as FDA . 
If no suitable candidates are available for 
promotion then by deputation of an 
officer of equivalent grade from GOI or 
State Governments or reputed 
organization 
Degree from a recognized University of 
the State. 
If no suitable candidates are available , 
then by deputation of an officer of 
equivalent grade from State 
Government 
2nd year PUC with pass in Senior 
Stenography and Senior typewriting in 
English and Kannada . 

OR 
Diploma in Secretarial Practice 
preference being given to Graduates . 
Of an official of equivalent rank from 
State Government or State Government 
Organisation 
Qualification as prescribed under the 
Karnataka Govt. General Recruitment 
Rules 
Qualification as prescribed under the 
Karnataka Govt. General Recruitment 


11. 


a ) By DirectRecruitment 


Stenographer 
( 2 posts ) 
(7275 – 13350 ) 


b ) By Deputation 


By Direct Recruitment 


Drivers 
( 3 posts ) 
(5800 - 10500 ) 
Dalayat 


By Direct Recruitment 


(3 posts) 


Rules 


(4800 – 7275 ) 


PD - 76 


Director, KSRSAC , 
4th Stage , 6th Floor, M .S . Building , 
Dr. B . R . Ambedkar Veedhi, Bangalore – 560 001 . 


೨೬೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪ , ೨೦೧೦ 

ಭಾಗ - ೩ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ಉಡುಪಿ ಜಿಲ್ಲೆ ಉಡುಪಿ ಇವರ 

ನ್ಯಾಯಾಲಯದಲ್ಲಿ 
ಸಂಖ್ಯೆ : ಡಬ್ಲೂ .ಸಿ. ಎ./ ಸಿ. ಆರ್ .- 12 / E. C/2009, ದಿನಾಂಕ : 15ನೇ ಮೇ , 2010 
ಅರ್ಜಿದಾರರು: 

ಪ್ರತಿವಾದಿ 
1. ಶ್ರೀಮತಿ ನನ್ ಬಾನು (32 ವರ್ಷ) W /o ಲೇಟ್ 1) ಶ್ರೀ ಮಾರಿಯೋ ಪಿರೇರ, ಮೆ || ಪೌಲೋ ಟ್ರಾವೆಲ್ಸ್ , 
ಮೊಹಮ್ಮದ್ ಅಲಿ ಖಾನ್ 

ವಾಸ: 2 , ರೇಸ್ ಕೋರ್ಸ್ರೋಡ್, ಜನತಾದಳ ಕಛೇರಿ 
2. ಝಲ್ಲಿಕಾರ್ ಅಲಿ ಖಾನ್ ( 12 ವರ್ಷ ) S/o ಲೇಟ್ ಎದುರು, ಮಾಧವ ನಗರ, ಬೆಂಗಳೂರು. 
ಮೊಹಮ್ಮದ್ ಅಲಿ ಖಾನ್ 

2) ದಿ ನ್ಯೂ ಇಂಡಿಯಾ ಇನ್ಸೂರೆನ್ಸ್ ಕ೦ . ಲಿ ., 
3, ಝುಲ್ಲಾ ಬಾನು ( 12 ವರ್ಷ) D /O ಲೇಟ್ ಮರ್ಗಾಂವ್, ಡಿ. ಒ. (141400), ಜಗನ್ನಾಥ್ ಬಿಲ್ಡಿಂಗ್, 
ಮೊಹಮ್ಮದ್ ಅಲಿ ಖಾನ್ 

ರೈಲ್ವೆ ಫೈ ಓವರ್ ಹತ್ತಿರ, ಮರ್ಗಾಂವ್, ಗೋವಾ. 
4. ನಾಸಿರ (60 ವರ್ಷ) W /o ಲೇಟ್ ಅಲಿ ಖಾನ್ ಪ್ರತಿನಿಧಿಸುವವರು : ಡಿವಿಜನಲ್ ಆಫೀಸು, ಶ್ರೀರಾಮ್ 
ಎಲ್ಲಾ ವಾಸ : ಕೆ.ಎಸ್.ಆರ್. ಟಿ.ಸಿ. ಬಸ್ ಸ್ಟಾಂಡ್ ಬಳಿ, ಆರ್ಕೆಡ್, ಉಡುಪಿ 
ಕುಂದಾಪುರ ತಾಲೂಕು. 

ಅಧಿಸೂಚನೆ 
ಅರ್ಜಿದಾರರಾದ ಶ್ರೀಮತಿ ನನ್ ಬಾನು ಇವರು ತಮ್ಮ ಗಂಡನಾದ ಮೊಹಮ್ಮದ್ ಅಲಿ ಖಾನ್ ಇವರು 1ನೇ 
ಪ್ರತಿವಾದಿಯವರಲ್ಲಿ ಕೆಲಸಗಾರರಾಗಿದ್ದು , ಕೆಲಸದಲ್ಲಿ ನಿರತರಾಗಿದ್ದಾಗ ದಿನಾಂಕ: 04. 02 .2010 ರಂದು ಅಪಘಾತಕ್ಕೀಡಾಗಿ 
ಮೃತರಾದರೆಂದು ಹೇಳಿ, ಆಶ್ರಿತರಾದ ತಮಗೆ ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿ ಕೊಡಬೇಕೆಂದು ಈ 
ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು, ಅವರ ಅರ್ಜಿ ಅಥವಾ 
ತಕರಾರು ಏನಾದರೂ ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರ ಯಾವುದೇ ರೀತಿಯ ತಕರಾರು ಇದ್ದರೆ ಈ 
ಅಧಿಸೂಚನೆ, ಸರ್ಕಾರಿ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯಾದಲ್ಲಿನಿಂದ 30 ದಿವಸಗಳ ಒಳಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ 
ಮೂಲಕ ತಿಳಿಸಲಾಗಿದೆ. ಈ ನಿಗಧಿತ ಸಮಯದಲ್ಲಿ ಈ ನ್ಯಾಯಾಲಯವು ಯಾವ ಕೈಮ್ ಅರ್ಜಿ ತಕರಾರು ಅರ್ಜಿ 
ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸುವುದೆಂದು ತಿಳಿಸಲಾಗಿದೆ. 

ಎಂ . ಆನಂದಮೂರ್ತಿ 
ಪಿ . ಆರ್ .845 

ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ 

ನಷ್ಟ ಪರಿಹಾರ ಆಯುಕ್ತರು, 

ಉಡುಪಿ ಜಿಲ್ಲೆ, ಉಡುಪಿ. 
FORM NO . 155 

( See Rule 329 ) 

(MEMBERS VOLUNTARY WINDING UP ) 
Proxim Wireless Communications Private Limited (Under Voluntary Liquidation ) 

Notice conveningmeeting of Contributories 
Notice is hereby given in pursuance of Section 496 of the Companies Act, 1956 that a General 
Meeting of themembers of the above named company will be held at No.403,2 /1, First Floor, 11th Cross , 
First N Block , Rajajinagar, Bangalore - 560010 , on Friday, the 16th Day of July, 2010 at 10 o clock in the 
morning, for the purpose of the laying down liquidator s account of his acts along with the audited 
statements, in relation to the winding up of the company . 
Dated :this 12th day of June, 2010 

J . SUNDHARESAN 
PD -77 

Liquidator of Proxim Wireless 
Communications Private Limited . 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪ , ೨೦೧೦ 

೨೬೫೫ 
OFFICE OF THE 10TH ADDL . CHIEF METROPOLITAN MAGISTRATE , BANGALORE CITY 

Draft Notification 

To No. | 10 , Bangalore Dated : 28th May , 2010 
It is Here Notified to the general Public that the Following Unclaimed Vehicles in the Custody as 
Bangalore City Which are Seized Various C .Miss Casses. 

ಸಿಮಿಸ್ | ಪಿ.ಎಫ್ . | ವಾಹನದ ಮಾದರಿ ರಿಜಿಸ್ಟ್ರೇಷನ್ ಸಂಖ್ಯೆ ಇಂಜಿನ್ ನಂಬರ್ | ಚಾಸೀಸ್ ನಂಬರ್ 
ಸಂ . | ನಂ . | ನಂಬರ್ 
1 . 245 / 09 | 100 / 09 | ಸುಜುಕಿ ಸಮುರಾಯ್ | KA- 02- X -1226 | 7809M177078 | 7809F129517 
2 . 246/09 ] 101/09 ಮಾರುತಿಜೆನ್ ಕಾರ್ KA-20 - M 251061 

256066 

5183 
3. | 449/09 157/ 09 | ಎಲ್.ಎಮ್.ಎಲ್. KA- 07- K -7163 | E565L016987 C7SL448355 

ಫ್ರೀಡಂ 
4 . 554/09 160/09 | ಟಿ. ವಿ.ಎಸ್. ಸ್ಕೂಟಿ KA-05 - V - 2016 | K96MM090544 TEMPERD 
5 . | 554/ 09 160/09 ಬಜಾಜ್ ಪಲ್ಸರ್ KA- H -747 DHJBNJ09792 HD2DHDHZ 

ZNCJ71617 
6 . | 555 / 09 161 / 09 | ಟಿ . ವಿ . ಎಸ್ . ಎಕ್ . ಎಲ್. | KA- 02- 0 -461 | TEMPERD 

A611F512500 
7. | 555/ 09 161/ 09 | ಟಿ. ವಿ .ಎಸ್ . ಎಕ್ಸ್ಎ ಲ್ | CAY - 8753 | TEMPERD 

A809F096121 
8 . | 556 / 09 162/ 09 | ಯಮಹಾ ಆರ್. ಎಕ್ , | CNX - 7669 | ILI079419 

TEMPERD 
450 /09 158/ 09 | ಹೀರೋಹೋಂಡಾ KA- 01- R - 9576 | dOF41M00458 OOF41C00709 

ಸಿ. ಬಿ . ಜೆಡ್ 
10 . | 450/ 09 ] 158/09 | ಸುಜುಕಿ ಸಮುರಾಯ್ KA- 05 - Q 7501M519607 7501F476936 

2437 
Any person s having Right to claim the above vehicles shall approach the K .R . Pura PS with 
Necessary Document within one month from the Date of publications any filing which the above vehicle 
will confiscated to Government. 

Any Claims received after the due date will not be entrained . 
Bangalore City 

X Addl. Chief Metropolitan 
Date : 

Magistrate , Bangalore City . 
PR -863 

ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ನಡವಳಿಗಳು 
ವಿಷಯ : ಶ್ರೀ ಲಿಂಗಪ್ಪ ಬಿನ್ ಗಿಡ್ಡಪ್ಪ ರವರು ತುಮಕೂರು ಜಿಲ್ಲೆ , ಮಧುಗಿರಿ ತಾಲ್ಲೂಕು ಪಂಚಾಯತಿ ಉಪ 

ಚುನಾವಣೆ- 2007 ರಲ್ಲಿ ಗರಣಿ ತಾಲ್ಲೂಕು ಪಂಚಾಯತಿ ಚುನಾವಣಾ ಕ್ಷೇತ್ರದಿಂದ ಸ್ಪರ್ಧಿಸಿ ಚುನಾವಣಾ 
ವೆಚ್ಚದ ಲೆಕ್ಕ ವಿವರಗಳನ್ನು ಸಲ್ಲಿಸದಿರುವುದರಿಂದ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993ರ 

ಪ್ರಕರಣ 308- ಸಿ ಪ್ರಕಾರ ಅನರ್ಹಗೊಳಿಸುವ ಬಗ್ಗೆ. 
ಉಲ್ಲೇಖ:1) ಜಿಲ್ಲಾಧಿಕಾರಿಗಳು , ತುಮಕೂರು ಜಿಲ್ಲೆ ರವರ ಪತ್ರ ಸಂಖ್ಯೆ: ಚು ( 2)ವಿವ/01 /2006 - 07, ದಿನಾಂಕ: 

10 . 07.2008. 
2) ಆಯೋಗದ ನೋಟೀಸು ಸಂಖ್ಯೆ: ರಾಚುಆ/ 343/ ಟಿಜೆಡ್ ಪಿ . 2006 ( ಪಿ), ದಿನಾಂಕ:28.07.2008. 
3) ಜಿಲ್ಲಾಧಿಕಾರಿಗಳು ತುಮಕೂರು ಜಿಲ್ಲೆ ರವರ ಪತ್ರ ಸಂಖ್ಯೆ: ಚು ( 2 ) ವಿವ/63/ 09 -10, ದಿನಾಂಕ: 

27 . 03 .2010 . 


೨೬೫೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪ , ೨೦೧೦ 


ಭಾಗ - ೩ 


ಪ್ರಸ್ತಾವನೆ : 

ತುಮಕೂರು ಜಿಲ್ಲೆ, ಮಧುಗಿರಿ ತಾಲ್ಲೂಕು ಪಂಚಾಯತಿ ಸದಸ್ಯ ಸ್ಥಾನಕ್ಕೆ ಗರಣಿ ತಾಲ್ಲೂಕು ಪಂಚಾಯತಿ ಚುನಾವಣಾ 
ಕ್ಷೇತ್ರದಿಂದ ಉಪ ಚುನಾವಣೆ 2007ರಲ್ಲಿ ಸ್ಪರ್ಧಿಸಿದ್ದ ( ಪ್ರಪತ್ರ - 10 ರಂತೆ) ಶ್ರೀ ಲಿಂಗಪ್ಪ ಬಿನ್ ಗಿಡ್ಡಪ್ಪ ರವರು ಕರ್ನಾಟಕ 
ಪಂಚಾಯತ್ ರಾಜ್ ಅಧಿನಿಯಮ 1993ರ ಪ್ರಕರಣ 308 - ಬಿ ಹಾಗೂ ಕರ್ನಾಟಕ ಪಂಚಾಯತ್ ರಾಜ್ ( ಚುನಾವಣೆಗೆ 
ಸ್ಪರ್ಧಿಸುವ ಅಭ್ಯರ್ಥಿಗಳ ವೆಚ್ಚ ಮಿತಿ) ನಿಯಮಗಳು 2005ರ ನಿಯಮ 2 ಮತ್ತು ಕರ್ನಾಟಕ ಪಂಚಾಯತ್ ರಾಜ್ ( ಜಿಲ್ಲಾ 
ಮತ್ತು ತಾಲ್ಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳ ವೆಚ್ಚ ಮಿತಿ) ಆದೇಶ 2005ರ ಖಂಡ 3ರ 
ಪ್ರಕಾರ, ಚುನಾವಣಾ ವೆಚ್ಚಗಳ ಲೆಕ್ಕ ಪತ್ರವನ್ನು ನಿಗದಿತ ನಮೂನೆಯಲ್ಲಿ ಚುನಾವಣಾ ಫಲಿತಾಂಶ ಘೋಷಿತವಾದ 30 
ದಿನಗಳೊಳಗೆ ಸಲ್ಲಿಸಿರುವುದಿಲ್ಲವೆಂದು ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಉಲ್ಲೇಖ (1) ರ ಪತ್ರದಲ್ಲಿ ವರದಿ 
ಮಾಡಿರುತ್ತಾರೆ. 

ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993ರ ಪ್ರಕರಣ 308 - ಸಿ ಹಾಗೂ ಕರ್ನಾಟಕ ಪಂಚಾಯತ್‌ರಾಜ್ 
(ಜಿಲ್ಲಾ ಮತ್ತು ತಾಲ್ಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳ ವೆಚ್ಚ ಮಿತಿ) ಆದೇಶ 2005ರ ಖಂಡ 6ರ 
ಉಪಖಂಡ 5ರನ್ವಯ ಆಯೋಗದಿಂದ ಉಲ್ಲೇಖ ( 2) ರಂತೆ ದಿನಾಂಕ:28.07 .2010ರ ನೋಟೀಸನ್ನು ಅಭ್ಯರ್ಥಿಗೆ ನೀಡಿ 
ಅವರನ್ನು ಏಕೆ ಅನರ್ಹಗೊಳಿಸಬಾರದು ಎಂಬುದಕ್ಕೆ ನೋಟೀಸು ತಲುಪಿದ 20 ದಿನಗಳೊಳಗಾಗಿ ರಾಜ್ಯ ಚುನಾವಣಾ 
ಆಯೋಗಕ್ಕೆ ಕಾರಣಗಳನ್ನು ಸಲ್ಲಿಸತಕ್ಕದ್ದೆಂದು ತಿಳಿಸಲಾಗಿತ್ತು. 

ಮೇಲ್ಕಂಡ ನೋಟೀಸನ್ನು ಜಾರಿ ಮಾಡಿಸಿ ಜಿಲ್ಲಾಧಿಕಾರಿಗಳು ಜಾರಿಯಾದ ಪ್ರತಿಯನ್ನು ಆಯೋಗಕ್ಕೆ ಕಳುಹಿಸಿರುತ್ತಾರೆ. 
ಆದಾಗ್ಯೂ ಅಭ್ಯರ್ಥಿಯು ಆಯೋಗಕ್ಕೆ ಯಾವುದೇ ಉತ್ತರವನ್ನು ನೀಡಿರುವುದಿಲ್ಲ. ಹಾಗೂ ಉಲ್ಲೇಖ (3) ರ ಜಿಲ್ಲಾಧಿಕಾರಿಗಳ 
ವರದಿಗಳಲ್ಲಿಯೂ ಸಹ ಸದರಿ ಅಭ್ಯರ್ಥಿಯು ಚುನಾವಣಾ ವೆಚ್ಚದ ಲೆಕ್ಕ ವಿವರಗಳನ್ನು ಸಲ್ಲಿಸಿರುವುದಿಲ್ಲವೆಂದು ತಿಳಿಸಿರುತ್ತಾರೆ. 

ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಲಾಗಿ 
ಅಭ್ಯರ್ಥಿಯು ಚುನಾವಣಾ ವೆಚ್ಚದ ಲೆಕ್ಕ ಪತ್ರಗಳನ್ನು ಸಲ್ಲಿಸದೇ ಇರುವುದಕ್ಕೆ ಸರಿಯಾದ ಕಾರಣ ಅಥವಾ ಸಮರ್ಥನೆಗಳು 
ಇರುವುದಿಲ್ಲವೆಂದು ದೃಢಪಟ್ಟಿರುತ್ತದೆ. ಕಾರಣ ಈ ಕೆಳಕಂಡಂತೆ ಆದೇಶ. 

ಆದೇಶ ಸಂಖ್ಯೆ: ರಾಚುಆ/ 04 / ಟಿಜಡ್ಪಿ/2010 , ಬೆಂಗಳೂರು, ದಿನಾಂಕ: 29ನೇ ಏಪ್ರಿಲ್, 2010 
ಮೇಲೆ ವಿವರಿಸಿರುವಂತೆ ತುಮಕೂರು ಜಿಲ್ಲೆ, ಮಧುಗಿರಿ ತಾಲ್ಲೂಕು ಪಂಚಾಯತಿ ಸದಸ್ಯ ಸ್ಥಾನಕ್ಕೆ ಗರಣಿ ತಾಲ್ಲೂಕು 
ಪಂಚಾಯತಿ ಚುನಾವಣಾ ಕ್ಷೇತ್ರದಿಂದ ಉಪ ಚುನಾವಣಾ 2007ರಲ್ಲಿ ಸ್ಪರ್ಧಿಸಿದ್ದ ಶ್ರೀ ಲಿಂಗಪ್ಪ ಬಿನ್ ಗಿಡ್ಡಪ್ಪ ಇವರು 
ಚುನಾವಣಾ ವೆಚ್ಚದ ಲೆಕ್ಕ ಪತ್ರಗಳನ್ನು ಸಲ್ಲಿಸದೇ ಇರುವುದಕ್ಕೆ ಸರಿಯಾದ ಕಾರಣ ಅಥವಾ ಸಮರ್ಥನೆ ಇಲ್ಲವೆಂದು 
ದೃಢಪಟ್ಟಿರುವುದರಿಂದ ರಾಜ್ಯ ಚುನಾವಣಾ ಆಯೋಗವು ಅವರನ್ನು ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993ರ 
ಪ್ರಕರಣ 308 - ಸಿ ಅನುಸಾರ ಈ ಆದೇಶದ ದಿನಾಂಕದಿಂದ ಆರು ವರ್ಷಗಳ ಅವಧಿಗೆ ಅನರ್ಹರೆಂದು ಘೋಷಿಸಿರುತ್ತಾರೆ. 

ಆಯುಕ್ತರು , 
ಪಿ . ಆರ್ .719 

ರಾಜ್ಯ ಚುನಾವಣಾ ಆಯೋಗ. 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ: ಸಿಐ 615 ಎಸ್ ಪಿಕ್ಕೂ 2008 , ಬೆಂಗಳೂರು, ದಿನಾಂಕ :14ನೇ ಮೇ , 2010 

1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ ವಿಧಿ 4ರ ಮೇರೆಗೆ 
ಸರ್ಕಾರವು ಕೆ.ಐ .ಎ . ಡಿ . ಕಾಯ್ದೆ 1966ರ ವಿಧಿ 3(1) 1(3) 28(1) ರ ಅಡಿಯಲ್ಲಿ ನಿಹಿತವಾಗಿರುವ ಅಧಿಕಾರವನ್ನು 
ಚಲಾಯಿಸಿ, ಗಾಲ್ಫ್ ಮೈದಾನ ನಿರ್ಮಾಣಕ್ಕಾಗಿ ಹಾಸನ ತಾಲ್ಲೂಕು, ಕಸಬಾ ಹೋಬಳಿ, ಭುವನಹಳ್ಳಿ ಗ್ರಾಮದಲ್ಲಿ 206- 21 
ಎಕರೆ ಜಮೀನನ್ನು ಅಧಿಸೂಚನೆ ಸಂಖ್ಯೆ: ಸಿಐ 398 ಎಸ್‌ಪಿಕ್ಯೂ 2007, ದಿನಾಂಕ:31 .05.2007ರ ಅನ್ವಯ 
ಸ್ವಾಧೀನಪಡಿಸಿಕೊಂಡಿದೆ. ಈ ಅಧಿಸೂಚಿತ ಪ್ರದೇಶದಲ್ಲಿ ಸರ್ವೆ ನಂ . 41 ಮತ್ತು 45ರಲ್ಲಿ ಈಗಾಗಲೇ ಹಾಸನ ವಿಮಾನ ನಿಲ್ದಾಣ 
ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಂಡಿರುವ ಪ್ರದೇಶದ ಕೆಲವು ಭಾಗ ಸೇರಿಕೊಂಡಿರುವುದು ಮತ್ತು ಸರ್ವೆ ನಂ . 49ರಲ್ಲಿ ಜನತಾ 
ಮನೆಗಳಿರುವುದು ಜಂಟಿ ಅಳತೆ ಸಮಯದಲ್ಲಿ ಕಂಡುಬಂದಿದ್ದು , ಈ ಜಮೀನುಗಳನ್ನು ಕೈಗಾರಿಕಾ ಪ್ರದೇಶದಿಂದ ಕೈಬಿಡುವುದು 


2 


- 


ಸ 


49 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪, ೨೦೧೦ 

೨೬೫೭ 
ಅಗತ್ಯವೆಂದು ಸರ್ಕಾರಕ್ಕೆ ಮನದಟ್ಟಾಗಿದೆ. ಆದ್ದರಿಂದ ಸರ್ಕಾರವು ಕೆ. ಐ .ಎ. ಡಿ. ಕಾಯ್ದೆ 1966ರ ವಿಧಿ 4ರ ಅಡಿ ದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡ ಜಮೀನುಗಳನ್ನು ಭೂಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಡಲು ಆದೇಶಿಸಿದೆ. 
ಗ್ರಾಮ : ಭುವನಹಳ್ಳಿ ಹೋಬಳಿ: ಕಸಬಾ ತಾಲ್ಲೂಕು: ಹಾಸನ 
ಸರ್ವೆ ನಂಬರ್ 

ವಿಸ್ತೀರ್ಣ 

( ಎ - ಗುಂ ) 
1 41 

| 6 -16 
45 

9 - 19²/ 

12 - 20 
ಒಟ್ಟು 

28 - 15 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕೆ. ಹೆಚ್ . ಶೇಷಗಿರಿ 
ಪಿ . ಆರ್‌. 789 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಕೈ . ಅ.) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 
ಸಹಕಾರ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ: ಸಇ 43 ಎಸಸೇ 2007, ಬೆಂಗಳೂರು, ದಿನಾಂಕ:5ನೇ ಜನವರಿ, 2009 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ 247 ಸಿಇಎಂ 96 ದಿನಾಂಕ :13 . 03. 2002 ರ ಅಧಿಸೂಚನೆಯಲ್ಲಿ 
ಸಹಕಾರ ಇಲಾಖೆಯಲ್ಲಿ ದಿನಾಂಕ:27. 03 .1969 ರಿಂದ 30.06.1996ರ ಅವಧಿಗೆ ಸಹಕಾರ ಸಂಘಗಳ ಜಂಟಿ ನಿಬಂಧಕರ 
ವೃಂದಕ್ಕೆ ಕಾಲ ಕಾಲಕ್ಕೆ ಮುಂಬಡ್ತಿ ನೀಡಿದ ಸಹಕಾರ ಸಂಘಗಳ ಜಂಟಿ ನಿಬಂಧಕರ ಅಂತಿಮ ಪುನರಾವಲೋಕನ ಪಟ್ಟಿಯನ್ನು 
ಪ್ರಕಟಿಸಲಾಗಿತ್ತು . 

- ಸಹಕಾರ ಸಂಘಗಳ ನಿಬಂಧಕರು, ಬೆಂಗಳೂರು ರವರು ದಿನಾಂಕ:16.12 .2006ರಲ್ಲಿ ದಿನಾಂಕ: 01. 07.1996ರಿಂದ 
31.12.2005ರವರೆಗೆ ಸಹಕಾರ ಸಂಘಗಳ ಜಂಟಿ ನಿಬಂಧಕರ ವೃಂದದಲ್ಲಿ ಉಂಟಾದ ರಿಕ್ತ ಸ್ಥಾನಗಳ ವಿವರ, ವಾಸ್ತವ 
ಪದೋನ್ನತಿಯ ಮಾಹಿತಿಗಳನ್ನು ಕಳುಹಿಸಿ ದಿನಾಂಕ :31.12.2005ರ ಅಂತ್ಯಕ್ಕೆ ಇರುವಂತೆ ಸಹಕಾರ ಸಂಘಗಳ ಜಂಟಿ 
ನಿಬಂಧಕರ ಜೇಷ್ಠತಾ ಪಟ್ಟಿಯನ್ನು ಪ್ರಕಟಿಸುವಂತೆ ಸರ್ಕಾರವನ್ನು ಕೋರಿದ್ದರು. 

ಅದರಂತೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಇ 43 ಎಸಸೇ 2007, ದಿನಾಂಕ :27. 06.2008ರಂದು 
ದಿನಾಂಕ: 31.12 . 2005ರ ಅಂತ್ಯಕ್ಕೆ ಇರುವಂತೆ ಸಹಕಾರ ಸಂಘಗಳ ಜಂಟಿ ನಿಬಂಧಕರ ವೃಂದದ ತಾತ್ಕಾಲಿಕ ಜೇಷ್ಠತಾ 
ಪಟ್ಟಿಯನ್ನು ಪ್ರಕಟಿಸಿ, ಈ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಅವುಗಳನ್ನು ಸಲ್ಲಿಸುವಂತೆ ತಿಳಿಸಲಾಗಿತ್ತು. ಅದರಂತೆ 
ಸ್ವೀಕೃತವಾದ ಆಕ್ಷೇಪಣೆಗಳನ್ನು ಪರಿಶೀಲಿಸಿ ಅವುಗಳನ್ನು ಮಾರ್ಪಡಿಸಿ ಸಹಕಾರ ಸಂಘಗಳ ಜಂಟಿ ನಿಬಂಧಕರ ವೃಂದದ 
ಅಂತಿಮ ಜೇಷ್ಠತಾ ಪಟ್ಟಿಯನ್ನು ಪ್ರಕಟಿಸಲು ಸರ್ಕಾರವು ತೀರ್ಮಾನಿಸಿದೆ. 

ಆದ್ದರಿಂದ ಕರ್ನಾಟಕ ಸರ್ಕಾರಿ ನೌಕರರ (ಜೇಷ್ಠತೆ) ನಿಯಮಗಳು 1957ರ ನಿಯಮ 1(2)( ಎ) ರನ್ವಯ 
ದಿನಾಂಕ:01. 07 .1996 ರಿಂದ ದಿನಾಂಕ:31.12 . 2005ರ ಅವಧಿಯ ಸಹಕಾರ ಸಂಘಗಳ ಜಂಟಿ ನಿಬಂಧಕರ ವೃಂದದ 
ಅಧಿಕಾರಿಗಳ ಅಂತಿಮ ಜೇಷ್ಠತಾ ಪಟ್ಟಿಯನ್ನು ಅನುಬಂಧದಲ್ಲಿದ್ದಂತೆ ಪ್ರಕಟಿಸಲಾಗಿದೆ . 

ಈ ಅಧಿಸೂಚನೆಯಿಂದಾಗಿ ಸಹಕಾರ ಸಂಘಗಳ ಜಂಟಿ ನಿಬಂಧಕರ ವೃಂದದ ಈ ಹಿಂದೆ ಪ್ರಕಟಿಸಲಾಗಿದ್ದ ಎಲ್ಲಾ 
ಬಡ್ತಿ ಪುನರಾವಲೋಕನಾ ಜೇಷ್ಠತಾ ಪಟ್ಟಿಗಳು ರದ್ದಾಗಿರುತ್ತವೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ನಂಜುಂಡಪ್ಪ 
ಪಿ . ಆರ್.775 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಹಕಾರ ಇಲಾಖೆ. 


೨೬೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪, ೨೦೧೦ 

ಭಾಗ - ೩ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಾರ್ಯಾಲಯ , ಮೈಸೂರು ಉಪ ವಿಭಾಗ, ಮೈಸೂರು 
ವಿಷಯ : ಶ್ರೀ ಕೃಷ್ಣರಾಜೇಂದ್ರ ಸಹಕಾರ ಬ್ಯಾಂಕ್ ನಿ., ಮೈಸೂರು ಇದರ ಅಮಲ್ಲಾರಿ ಪ್ರಕರಣ ಸಂಖ್ಯೆ:325 /02 

03ರಲ್ಲಿ ಶ್ರೀ ರಾಕೇಶ್ ಕುಮಾರ್ ಸಿಂಗ್ ಬಿನ್ ಲೇ : ಸುರೇಂದ್ರಸಿಂಗ್ ಇವರ ಸ್ಥಿರಾಸ್ತಿಯನ್ನು ಬಹಿರಂಗ 

ಹರಾಜಿನಲ್ಲಿ ಖರೀದಿಸಿದ ಶ್ರೀ ಸಿ.ನೇಮಿಚಂದ್ ರವರ ಹೆಸರಿಗೆ ಸ್ಥಿರೀಕರಿಸುವ ಬಗ್ಗೆ. 
ಉಲ್ಲೇಖ: ವ್ಯವಸ್ಥಾಪಕರು, ಶ್ರೀ ಕೃಷ್ಣರಾಜೇಂದ್ರ ಸಹಕಾರ ಬ್ಯಾಂಕ್ ನಿ., ಮೈಸೂರು ರವರ ಪತ್ರದ ಸಂಖ್ಯೆ:159 / 

09 -10 , ದಿನಾಂಕ:19 . 01.2010. 
ಪ್ರಸ್ತಾವನೆ: 

- ಶ್ರೀ ರಾಕೇಶ್ ಕುಮಾರ್ ಸಿಂಗ್ ಬಿನ್ ಲೇ : ಸುರೇಂದ್ರಸಿಂಗ್, ಮನೆ ನಂ .1966 ಹೊಸ ನಂ . ಎಂ .28, ಮಿಷನ್ ಆಸ್ಪತ್ರೆ 
ರಸ್ತೆ , ಮಂಡಿಮೊಹಲ್ಲಾ, ಮೈಸೂರು ಇವರು ಶ್ರೀ ಕೃಷ್ಣರಾಜೇಂದ್ರ ಸಹಕಾರ ಬ್ಯಾಂಕ್ ನಿ., ಮೈಸೂರು ಇವರಿಂದ ಸ್ಥಿರಾಸ್ತಿ 
ನಂ .1966 ಎ28 , ಮೆಷನ್ ಆಸ್ಪತ್ರೆ ರಸ್ತೆ, ಮಂಡಿಮೊಹಲ್ಲಾ, ಮೈಸೂರು ಆದ ಈ ಸ್ಥಿರಾಸ್ತಿಯನ್ನು ದಿನಾಂಕ:12. 01.2001ರಂದು 
ಬ್ಯಾಂಕಿಗೆ ಆಧಾರ ಮಾಡಿ ರೂ .1,65,000 - 00 ಅನ್ನು ಸಾಲ ಪಡೆದಿದ್ದು ಈ ಸಾಲವನ್ನು ಬ್ಯಾಂಕಿಗೆ ಸಕಾಲದಲ್ಲಿ ಮರುಪಾವತಿ 
ಮಾಡದ ಕಾರಣ ಬ್ಯಾಂಕಿನವರು ಶ್ರೀ ರಾಕೇಶ್‌ಕುಮಾರ್ ಸಿಂಗ್ ರವರ ವಿರುದ್ಧ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 
1959ರ ಕಲಂ 70ರಡಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ನ್ಯಾಯಾಲಯ , ಮೈಸೂರು ಉಪ ವಿಭಾಗ, ಮೈಸೂರು 
ರವರಲ್ಲಿ ದಾವೆ ನಂ .ಎಆ‌41/ಎಬಿಎನ್/ ಡಿಡಿಎಸ್/ 658/ 02 - 03ನ್ನು ದಾಖಲಿಸಿದ್ದು ದಾವೆಯನ್ನು ನ್ಯಾಯಾಲಯವು 
ನೋಂದಾಯಿಸಿಕೊಂಡು ಇಲಾಖಾ ಮಧ್ಯಸ್ಥಿಕೆದಾರರಿಗೆ ಇತ್ಯರ್ಥಪಡಿಸಲು ವಹಿಸಲಾಗಿತ್ತು. ಅದರಂತೆ ಇಲಾಖಾ 
ಮಧ್ಯಸ್ಥಿಕೆದಾರರು ದಿನಾಂಕ:07.12 . 2002 ರಂದು ದಾವೆಯನ್ನು ಇತ್ಯರ್ಥಪಡಿಸಿ ಅಸಲು ರೂ .1,65,000 -00 , ಬಡ್ಡಿ 
ರೂ . 30 ,335 - 00 , ಸುಸ್ತಿ ಬಡ್ಡಿ ರೂ .161 -00 ಮತ್ತು ಇತರೆ ವೆಚ್ಚ ರೂ .390 -00 ಹೀಗೆ ಒಟ್ಟು ರೂ .1,95 ,886/-ಕ್ಕೆ ಡಿಕ್ರಿ ಮಾಡಿ 
ಅಸಲು ಸಾಲದ ಮೇಲೆ ಸಾಲಿಯಾನ ಶೇಕಡಾ 21.75ರ ಬಡ್ಡಿಯೊಂದಿಗೆ ಎದುರುಗಳು ಅಡಮಾನ ಮಾಡಿರುವ ಸ್ಥಿರಾಸ್ತಿಯನ್ನು 
ಬಹಿರಂಗ ಹರಾಜು ಮಾಡುವ ಮೂಲಕ ವಸೂಲು ಮಾಡಿಕೊಳ್ಳಲು ಅರ್ಜಿದಾರರಿಗೆ ಆದೇಶಿಸಿರುತ್ತಾರೆ. ಅದರಂತೆ ಅರ್ಜಿದಾರ 
ಬ್ಯಾಂಕ್ ಹಣ ವಸೂಲಾತಿಗಾಗಿ ಅಮಲ್ದಾರಿ ಪ್ರಕರಣ ಸಂಖ್ಯೆ: 325/02 - 03ನ್ನು ದಿನಾಂಕ:17.02. 2003 ರಂದು ಈ 
ಕಛೇರಿಯಲ್ಲಿ ದಾಖಲಿಸಿರುತ್ತಾರೆ. ಬ್ಯಾಂಕಿನ ಮಾರಾಟಾಧಿಕಾರಿಯವರು ಅಮಲ್ದಾರಿ ಪ್ರಕರಣವನ್ನು ಜಾರಿಗಾಗಿ ಸ್ವೀಕರಿಸಿ ಅಗತ್ಯ 
ಕಾನೂನಿನ ಕ್ರಮಗಳನ್ನು ಜರುಗಿಸಿ ಡಿಗ್ರಿಯಲ್ಲಿ ನಮೂದಿಸಿದ ಬಾಕಿದಾರರ ಸ್ಥಿರಾಸ್ತಿಯನ್ನು ದಿನಾಂಕ:17.12.2009ರಂದು 
ಬಹಿರಂಗ ಹರಾಜು ಮಾಡಿರುತ್ತಾರೆ. ಅಂದು ಬಹಿರಂಗ ಹರಾಜಿನಲ್ಲಿ ಭಾಗವಹಿಸಿದ ಬಿಡ್‌ದಾರರ ಪೈಕಿ ರೂ .10 ,54,000 - 00ಕ್ಕೆ 
ಅತಿ ಹೆಚ್ಚು ಬಿಡ್ ಕೂಗಿದ ಶ್ರೀ ಸಿ. ನೇಮಿಚಂದ್ ಬಿನ್ ಲೇ : ಚೈತ್ಮ ಲ್ ನಂ .2060, ಅಕ್ಟರ್‌ ರಸ್ತೆ, ಮಂಡಿಮೊಹಲ್ಲಾ, 
ಮೈಸೂರು ಇವರಿಗೆ ಬಿಡ್‌ನ್ನು ಅಂತ್ಯಗೊಳಿಸಿರುತ್ತಾರೆ. ಸ್ಥಿರಾಸ್ತಿಯನ್ನು ಬಹಿರಂಗ ಹರಾಜಿನಲ್ಲಿ ಖರೀದಿಸಿದ ಶ್ರೀ ಸಿ. 
ನೇಮಿಚಂದ್ ರವರು ಬಿಡ್ ಮೊತ್ತವನ್ನು ನಿಯಮಾನುಸಾರ ಬ್ಯಾಂಕಿಗೆ ಪಾವತಿಸಿರುವುದಾಗಿ ತಿಳಿಸಿ ಅವರ ಹೆಸರಿಗೆ ಮೇಲ್ಕಂಡ 
ಸ್ಥಿರಾಸ್ತಿಯನ್ನು ಸ್ಥಿರೀಕರಿಸಿಕೊಡಬೇಕೆಂದು ಬ್ಯಾಂಕಿನ ಮ್ಯಾನೇಜರ್ ರವರು ಸಲ್ಲಿಸಿರುವ ಉಲ್ಲೇಖದ ಪ್ರಸ್ತಾವನೆಯನ್ನು 
ಪರಿಶೀಲಿಸಿ ಕ್ರಮಬದ್ಧವಾಗಿರುವುದರಿಂದ ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಆದೇಶ 
ಕ್ರಮಾಂಕ: ಸನಿ41 / ವ್ಯಾಜ್ಯ/ ಸಿಆಪಿ/ 325 / 02 - 03, ದಿನಾಂಕ:13ನೇ ಮೇ , 2010 
ಎನ್. ಟಿ. ಮರಿಗೌಡ, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮೈಸೂರು ಉಪವಿಭಾಗ, ಮೈಸೂರು ಆದ 
ನನಗೆ ಕರ್ನಾಟಕ ಸಹಕಾರ ಸಂಘಗಳ ನಿಯಮಾವಳಿ 1960ರ ನಿಯಮ 38 (6)( ಎ) ಮತ್ತು ಸರ್ಕಾರದ ಆದೇಶ ಸಂಖ್ಯೆ : 
ಸಿಎಂಡಬ್ಲ್ಯೂ :69:ಸಿಎಲ್ ಎಂ :2001 ದಿನಾಂಕ: 21.11.2001ರ ರೀತ್ಯಾ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಶ್ರೀ ಕೃಷ್ಣ 
ರಾಜೇಂದ್ರ ಸಹಕಾರ ಬ್ಯಾಂಕ್ ನಿ., ಎನ್. ಮಾದವರಾವ್ ವೃತ್ತ, ಮೈಸೂರು ಇದರ ಸಾಲಗಾರರಾದ ಶ್ರೀ ರಾಕೇಶ್ ಕುಮಾರ್ 
ಸಿಂಗ್ ಬಿನ್ ಲೇ : ಸುರೇಂದ್ರಸಿಂಗ್, ಮನೆ ನಂ .1966 ಎಂ28 , ಮಿಷನ್ ಆಸ್ಪತ್ರೆ ರಸ್ತೆ, ಮಂಡಿಮೊಹಲ್ಲಾ, ಮೈಸೂರು ಇವರಿಗೆ 
ಸೇರಿದ ಈ ಕೆಳಗೆ ಪರಿಶಿಷ್ಟದಲ್ಲಿ ನಮೂದಿಸಿರುವ ಸ್ಥಿರಾಸ್ತಿಯನ್ನು ದಿನಾಂಕ:17.12.2009ರಂದು ರೂ .10,54 , 000 - 00 ( ರೂ . 
ಹತ್ತು ಲಕ್ಷದ ಐವತ್ತನಾಲ್ಕು ಸಾವಿರ ಮಾತ್ರಕ್ಕೆ ಬಹಿರಂಗ ಹರಾಜಿನಲ್ಲಿ ಖರೀದಿಸಿದ ಶ್ರೀ ಸಿ.ನೇಮಿಚಂದ್ ಬಿನ್ ಲೇ : 
ಜೋತ್‌ಮಲ್ ನಂ . 2060 , ಅಕ್ಟರ್‌ ರಸ್ತೆ , ಮಂಡಿಮೊಹಲ್ಲಾ ಮೈಸೂರು ಇವರ ಪರವಾಗಿ ಸ್ಥಿರೀಕರಿಸಿ ಆದೇಶಿಸಿದೆ. 


ರ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪ , ೨೦೧೦ 

೨೬೫೯ 
ಸ್ಥಿರಾಸ್ತಿಯ ಪರಿಶಿಷ್ಟ 
ಕ್ರ. | ಸ್ಥಿರಾಸ್ತಿ ಇರುವವರ ಹೆಸರು ಮತ್ತು | ಸ್ಥಿರಾಸ್ತಿ ಇರುವ ಸ್ಥಳ ಮತ್ತು | 

ವಿಸ್ತೀರ್ಣ 

ತರಹ 
ಸಂ . | ವಿಳಾಸ 

ವಿವರ 
1. ಶ್ರೀ ರಾಕೇಶ್ ಕುಮಾರ್ ಸಿಂಗ್ ಮನೆ ನಂ .1966 ಹೊಸ ಪೂರ್ವ- ಪಶ್ಚಿಮ 105 ಅಡಿ | ಮನೆ 

ಬಿನ್ ಲೇ : ಸುರೇಂದ್ರಸಿಂಗ್, ಮನೆ ನಂ . ಎಂ28, ಮಿಷನ್ ಆಸ್ಪತ್ರೆ ಉತ್ತರ - ದಕ್ಷಿಣ 7 ಅಡಿ 
ನಂ .1966 ಮಿಷನ್ ಆಸ್ಪತ್ರೆ ರಸ್ತೆ, ರಸ್ತೆ, ಮಂಡಿಮೊಹಲ್ಲಾ, 
ಮಂಡಿಮೊಹಲ್ಲಾ, ಮೈಸೂರು, ಮೈಸೂರು. 

- ಚೆಕ್ಬಂದಿ: 
ಪೂರ್ವಕ್ಕೆ: ಮಿಷನ್ ಆಸ್ಪತ್ರೆ ರಸ್ತೆ 
ಪಶ್ಚಿಮಕ್ಕೆ: ಕನ್ರ್ವೆ ನ್ಸಿ 
ಉತ್ತರಕ್ಕೆ : ತಿರುಮಲ್ಲಯ್ಯನವರ ಮನೆ 

ದಕ್ಷಿಣಕ್ಕೆ: ಪುಟ್ಟತಮ್ಮಯ್ಯನವರ ಮನೆ 
ನನ್ನ ಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ದಿನಾಂಕ :13. 05.2010 ರಂದು ನೀಡಲಾಗಿದೆ. 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 

- ಮೈಸೂರು ಉಪವಿಭಾಗ, ಮೈಸೂರು. 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು , ಮೈಸೂರು ಉಪವಿಭಾಗ, ಮೈಸೂರು ರವರ ನಡವಳಿಕೆಗಳು 

ಸಹಕಾರ ಸಂಘಗಳ ನಿಯಮಾವಳಿ 1960ರ ನಿಯಮ 38 ( 7) ರ ರೀತ್ಯಾ ಮಾರಾಟ ದೃಢೀಕರಣ ಪತ್ರ 
ಉಪಸ್ಥಿತರು: ಎನ್. ಟಿ. ಮರಿಗೌಡ, 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮೈಸೂರು ಉಪವಿಭಾಗ, ಮೈಸೂರು. 
ಅರ್ಜಿದಾರರು : ವ್ಯವಸ್ಥಾಪಕರು, 

ಶ್ರೀ ಕೃಷ್ಣರಾಜೇಂದ್ರ ಸಹಕಾರ ಬ್ಯಾಂಕ್ ನಿ., ಎನ್. ಮಾದವರಾವ್ ವೃತ್ತ, ಮೈಸೂರು. 
ಎದುರು ಅರ್ಜಿದಾರರು: ಶ್ರೀ ರಾಕೇಶ್ ಕುಮಾರ್ ಸಿಂಗ್ ಬಿನ್ ಲೇ : ಸುರೇಂದ್ರಸಿಂಗ್ , ಮನೆ ನಂ .1966 ಹೊಸ 

ನಂ . ಎಂ .28, ಮಿಷನ್ ಆಸ್ಪತ್ರೆ ರಸ್ತೆ , ಮೈಸೂರು. 
ಶ್ರೀ ಕೃಷ್ಣರಾಜೇಂದ್ರ ಸಹಕಾರ ಬ್ಯಾಂಕ್ ನಿ., ಎನ್. ಮಾದವರಾವ್ ವೃತ್ತ, ಮೈಸೂರು ಇದರ 
ಮಾರಾಟಾಧಿಕಾರಿಯವರು ಸದರಿ ಬ್ಯಾಂಕಿನ ಸಾಲಗಾರರಾದ ಶ್ರೀ ರಾಕೇಶ್ ಕುಮಾರ್ ಸಿಂಗ್ ಬಿನ್ ಲೇ : ಸುರೇಂದ್ರಸಿಂಗ್ , 
ಮನೆ ನಂ .1966 ಹೊಸ ನಂ . ಎಂ .28, ಮಿಷನ್ ಆಸ್ಪತ್ರೆ ರಸ್ತೆ , ಮೈಸೂರು ಇವರಿಂದ ಬರಬೇಕಾದ ಸಾಲ ವಸೂಲಾತಿಗಾಗಿ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮೈಸೂರು ಉಪವಿಭಾಗ, ಮೈಸೂರು ಇವರಿಂದ ಪಡೆದ ಅಮಲ್ಲಾರಿ ಪ್ರಕರಣ 
ಸಂಖ್ಯೆ :325/ 02 - 03ನ್ನು ಜಾರಿಗೊಳಿಸುವುದರ ಮೂಲಕ ಎದುರು ಅರ್ಜಿದಾರರಿಗೆ ಸೇರಿದ ಈ ಕೆಳಗೆ ಪರಿಶಿಷ್ಠದಲ್ಲಿ 
ನಮೂದಿಸಿರುವ ಸ್ಥಿರಾಸ್ತಿಯನ್ನು ದಿನಾಂಕ:17.12. 2009 ರಂದು ಬಹಿರಂಗ ಹರಾಜಿಗೆ ಒಳಪಡಿಸಿದಾಗ ಬಹಿರಂಗ ಹರಾಜಿನಲ್ಲಿ 
ಭಾಗವಹಿಸಿದ ಬಿಡ್ದಾರರುಗಳಲ್ಲಿ ಶ್ರೀ ಸಿ . ನೇಮಿಚಂದ್ ಬಿನ್ ಲೇ : ಚೈತ್‌ಮಲ್ ನಂ .2060, ಅಕ್ಟರ್‌ ರಸ್ತೆ, 
ಮಂಡಿಮೊಹಲ್ಲಾ, ಮೈಸೂರು ಇವರು ಅತ್ಯಂತ ಹೆಚ್ಚಿನ ಬಿಡ್‌ದಾರರಾಗಿ ರೂ .10 ,54,000 -00 ( ರೂ . ಹತ್ತು ಲಕ್ಷದ 
ಐವತ್ತನಾಲ್ಕು ಸಾವಿರ ಮಾತ್ರ) ಕ್ಕೆ ಖರೀದಿಸಿ ಅರ್ಜಿದಾರ ಬ್ಯಾಂಕಿಗೆ ಪೂರ್ತಾ ಮೊಬಲಗನ್ನು ಪಾವತಿಸಿರುವುದರಿಂದ ಸದರಿ 
ಮಾರಾಟವನ್ನು ದಿನಾಂಕ:03.05.2010ರಂದು ಸ್ಥಿರೀಕರಿಸಲಾಗಿದೆ ಎಂದು ದೃಢೀಕರಿಸಿ ಆದೇಶ ಹೊರಡಿಸಲಾಗಿದೆ. 

- ಸ್ಥಿರಾಸ್ತಿಯ ಪರಿಶಿಷ್ಟ _ 
ಸ್ಥಿರಾಸ್ತಿ ಇರುವವರ ಹೆಸರು ಮತ್ತು | ಸ್ಥಿರಾಸ್ತಿ ಇರುವ ಸ್ಥಳ ಮತ್ತು ವಿವರ | ವಿಸ್ತೀರ್ಣ 

ತರಹ 
ವಿಳಾಸ 
| ಶ್ರೀ ರಾಕೇಶ್ ಕುಮಾರ್ ಸಿಂಗ್ ಮನೆ ನಂ .1966 ಹೊಸ ಪೂರ್ವ- ಪಶ್ಚಿಮ 105 | ಮನೆ 
ಬಿನ್ ಲೇ : ಸುರೇಂದ್ರಸಿಂಗ್, ಮನೆ | ನಂ .ಎಂ28, ಮಿಷನ್ ಆಸ್ಪತ್ರೆ ರಸ್ತೆ, ಅಡಿ 
ನಂ .1966 ಮಿಷನ್ ಆಸ್ಪತ್ರೆ ರಸ್ತೆ, ಮಂಡಿಮೊಹಲ್ಲಾ, ಮೈಸೂರು. [ ಉತ್ತರ - ದಕ್ಷಿಣ 7 ಅಡಿ 
ಮೈಸೂರು. 


-18(d 


9220 ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪ , ೨೦೧೦ 

2387 - a 
23°25oo: 
ಪೂರ್ವಕ್ಕೆ : ಮಿಷನ್ ಆಸ್ಪತ್ರೆ ರಸ್ತೆ 
ಪಶ್ಚಿಮಕ್ಕೆ: ಕನ್ರ್ವೆ ನ್ಸಿ 
ಉತ್ತರಕ್ಕೆ: ತಿರುಮಲ್ಲಯ್ಯನವರ ಮನೆ 

ದಕ್ಷಿಣಕ್ಕೆ: ಪುಟ್ಟತಮ್ಮಯ್ಯನವರ ಮನೆ 
JA , TE woso seseo id Torsoor ODDOT:13.05. 2010 Dowo pedeshd. 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
8 . 0909 .830 

ಮೈಸೂರು ಉಪವಿಭಾಗ, ಮೈಸೂರು. 
OFFICE OF THE DIRECTOR , DEPARTMENT OF MINES AND GEOLOGY, 

KHANIJA BHAVAN ,RACE COURSE ROAD , BANGALORE -1 

No. DMG : 424AML09 /2010 - 11 /632 , Bangalore, Dated : 7th April , 2010 
Sub : Consideration of application filed by Sri G . M . Lingaraju for grant of ML on 25 -07 -2009 

over an area of 48 -00 Acres for Iron Ore & Manganese minerals in Myagalahalli & 

Hirekandavadi villages, Chitradurga Taluk , Chitradurga District – reg . 
Ref: 1. ML application No : 424 AML 09 Dated : 25 -07- 2009 . 

2. This office notice No: DMG / AML/424 /09 / 8534 , Dated : 29- 10 -2009 . 
Preamble : 

The applications filed by you on 25 -07 - 2009 vide Ref No: 1 for sanction of ML for Iron Ore & 
Manganese minerals in Myagalahalli & Hirekandavadi villages , Chitradurga Taluk Chitradurga District was 
examined . 

On verification it is found that the above application overlaps with the earlier filed applications. 
Accordingly notice was issued under Rule 26 (1) of MCR 1960 on 29-10 -2009 vide Ref NO: (2), as why 
your application should not be rejected for the above mentioned reason and you were directed to submit 
your opinion within 30 days from the date of receipt of above notice , but you have failed to reply the same 
in the stipulated time. 
Hence the order: 

ORDER 
I, Sri M . E . Shivalingamurthy IAS , Director Department of Mines and Geology, Bangalore , in 
exercise of powers delegated Under GO No: CI 03 MMM 95 Dated : 27 .05 . 1995 do here by reject the 
application for grant of ML in favour of Sri G . M . Lingaraju for the reasons stated above . 

DIRECTOR 
OFFICE OF THE DIRECTOR , DEPARTMENT OF MINES AND GEOLOGY, 

KHANIJA BHAVAN , RACE COURSE ROAD , BANGALORE - 1 

No. DMG : 517AML09/ 2010 - 11/635 , Bangalore, Dated :8th April, 2010 
Sub : Consideration of application filed by Sri S . Sukumar Singh for grant of ML on 01-09 -2009 

over an area of 23 - 06 Hectares for Manganese , Dolomite & Clay minerals in 

Doddabyaladakere village , Hosadurga Taluk , Chitradurga District - reg 
Ref: 1. ML application No : 517 AML 09 Dated : 01-09- 2009 . 

2 . This office notice No: DMG / 517 AML 2009/ 9443-44 , Dated : 16 - 11- 2009. 


288 - 8 


ಕರ್ನಾಟಕ ರಾಜ್ಯಪತ್ಯ ಗುರುವಾರ ಜೂನ್ ೨೪, ೨೦೧೦ 


geen 


Preamble : 

The applications filed by you on 01 -09- 2009 vide Ref No: 1 for sanction of ML for Manganese , 
Dolomite & Clay minerals in Doddabyaladakere village , Hosadurga Taluk Chitradurga District was 
examined . 

On verification it is found that the above application overlaps with the earlier filed applications. 

dingly notice was issued under Rule 26 (1) of MCR 1960 on 16 - 11 - 2009 vide Ref No : (2 ), as why 
your application should not be rejected for the above mentioned reason and you were directed to submit 
your opinion within 30 days from the date of receipt of above notice , but you have failed to reply the same 
in the stipulated time. 
Hence the order: 

ORDER 
1, Sri M . E . Shivalingamurthy IAS, Director Department of Mines and Geology , Bangalore, in 
exercise of powers delegated Under GO No: CI 03 MMM 95 Dated : 27 .05 . 1995 do here by reject the 
application for grant of ML in favour of Sri S . Sukumar Singh for the reasons stated above . 

DIRECTOR 
OFFICE OF THE DIRECTOR , DEPARTMENT OF MINES AND GEOLOGY, 

KHANIJA BHAVAN , RACE COURSE ROAD , BANGALORE - 1 

No . DMG : 1111AML08 /2010 - 11/638 , Bangalore , Dated : 7th April , 2010 
Sub : Consideration of application filed by Sri K . G . Venkatesh for grant of ML on 08 -07 -08 over 

an area of 125 -00 Acres for Iron Ore & Manganese minerals in Goolihosahalli village , 

Holalkere Taluk , Chitradurga District – reg 
Ref: 1. ML application No : 1111 AML 08 Dated : 08 -07 -2008 . 

2 . This office notice No: DMG / 1111 AML 08 / 8532 , Dated : 29 - 10 - 2009. 
Preamble : 

The applications filed by you on 08 -07 -2008 vide Ref No : 1 for sanction of ML for Iron Ore & 
Manganese minerals in Goolihosahalli village, Holalkere Taluk Chitradurga District was examined. 

On verification it is found that the above application overlaps with the earlier filed applications . 
Accordingly notice was issued under Rule 26 ( 1) of MCR 1960 on 29- 10 -2009 vide Ref NO : (2), as why 
your application should not be rejected for the above mentioned reason and you were directed to submit 
your opinion within 30 days from the date of receipt of above notice, but you have failed to reply the same 
in the stipulated time. 
Hence the order: 

ORDER 
I, Sri M . E . Shivalingamurthy IAS , Director Department of Mines and Geology, Bangalore , in 
exercise of powers delegated Under GO No : CI 03 MMM 95 Dated: 27 .05 . 1995 do here by reject the 
application for grant of ML in favour of Sri K . G . Venkatesh for the reasons stated above . 

DIRECTOR 
OFFICE OF THE DIRECTOR , DEPARTMENT OF MINES AND GEOLOGY, 

KHANIJA BHAVAN , RACE COURSE ROAD , BANGALORE - 1 

No. DMG : 1206AML08 /2010 -11/641, Bangalore , Dated :7th April, 2010 
Sub : Consideration of application filed by M /S Sree Panduranga Mines & Minerals for grant of 

ML on 21-07 -08 over an area of 260 -00 Acres for Iron Ore & Manganese minerals in D . B . 
Kere village , Hosadurga Taluk , Chitradurga District – reg . 


9229 ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪, ೨೦೧೦ 

2000 - 2 
Ref: 1. ML application No: 1206 AML 08 Dated : 21-07 - 2008 . 

2 . This office notice No: DMG / MLSI AML/ 1206 /08 / 1391, Dated : 14 - 05 - 2009 . 
Preamble : 

The applications filed by you on 21-07 -2008 vide Ref No : 1 for sanction of ML for Iron Ore & 
Manganese minerals in D .B .Kere village, Hosadurga Taluk Chitradurga District was examined . 

On verification it is found that the above application overlaps with the earlier filed applications . 
Accordingly notice was issued under Rule 26 ( 1 ) of MCR 1960 on 14 -05- 2009 vide Ref NO: (2 ), as why 
your application should not be rejected for the above mentioned reason and you were directed to submit 
your opinion within 30 days from the date of receipt of above notice, but you have failed to reply the same 
in the stipulated time. 

Hence the order: 


ORDER 


T, Sri M . E . Shivalingamurthy IAS, Director Department of Mines and Geology , Bangalore, in 
exercise of powers delegated Under GO No: CI 03 MMM 95 Dated : 27 .05 . 1995 do here by reject the 
application for grant of ML in favour of M /S Sree Panduranga Mines & Minerals for the reasons stated 
above . 


DIRECTOR 
OFFICE OF THE DIRECTOR , DEPARTMENT OF MINES AND GEOLOGY, 

KHANIJA BHAVAN , RACE COURSE ROAD , BANGALORE - 1 

No . DMG : 1207AML08/ 2010 - 11 /644, Bangalore , Dated : 7th April, 2010 
Sub : Consideration of application filed by M /S Kalmat Mines & Minerals for grant of ML on 21 

07 -08 over an area of 270 -00 Acres for Iron Ore & Manganese minerals in D .B . kere 

village , Hosadurga Taluk , Chitradurga District – reg 
Ref: 1. ML application No: 1207 AML 08 Dated : 21-07 -2008 . 

2. This office notice No : DMG /MLSI AML/ 1207 /08 / 1390 , Dated : 14 -05 -2009 . 
Preamble : 

The applications filed by you on 21 -07 - 2008 vide Ref No: 1 for sanction of ML for Iron Ore & 
Manganese minerals in D . B . kere village , Hosadurga Taluk Chitradurga District was examined. 

On verification it is found that the above application overlaps with the earlier filed applications . 
Accordingly notice was issued under Rule 26 (1 ) of MCR 1960 on 14 -05 - 2009 vide Ref No: ( 2), as why 
your application should not be rejected for the above mentioned reason and you were directed to submit 
your opinion within 30 days from the date of receipt of above notice , but you have failed to reply the same 
in the stipulated time. 

Hence the order: 


ORDER 


I, Sri M . E . Shivalingamurthy IAS, Director Department of Mines and Geology , Bangalore , in 
exercise of powers delegated Under GO No: CI 03 MMM 95 Dated : 27 .05 . 1995 do here by reject the 
application for grant ofML in favour of M / S Kalmat Mines & Minerals for the reasons stated above . 
PR - 854 

DIRECTOR 


xuan - ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪, ೨೦೧೦ 

೨೬೬೩ 
OFFICE OF THE DIRECTOR , DEPARTMENT OF MINES AND GEOLOGY, 

KHANIJA BHAVAN , RACE COURSE ROAD , BANGALORE - 1 

No. DMG : 1245AML08 /2010 - 11/647 , Bangalore , Dated : 1st April , 2010 
Sub : Consideration of application filed by Sri S . G . Shivakumar for grant of ML on 25 -07 -08 

over an area of 72 - 25 Acres for Iron Ore & Manganese minerals in Singapura village , 

Chitradurga Taluk , Chitradurga District - reg 
Ref: 1.ML application No : 1245 AML 08 Dated : 25 -07-2008. 

2 . This office notice No : DMG / MLS / 1245 AML 2008 /09 - 10/ 3440, Dated : 01-07 - 2009. 
Preamble : 

The applications filed by you on 25 -07 - 2008 vide Ref No: 1 for sanction of ML for Iron Ore & 
Manganese minerals in Singapura village , Chitradurga Taluk Chitradurga District was examined . 

On verification it is found that the extent of the applied area in the sketch enclosed , area specified 
in the application and in the RTC enclosed is not same. Accordingly notice was issued under Rule 26 (3 ) 
ofMCR 1960 on 01-07 - 2009 vide Ref No : (2 ), directing you to submit the appropriate sketch (Blue print) 
of the applied area in 4 copies within 30 days from the date of receipt of above notice, but you have failed 
to reply the same in the stipulated time. 
Hence the order: 

ORDER 
I, Sri M . E . Shivalingamurthy IAS, Director Department of Mines and Geology , Bangalore, in 
exercise of powers delegated Under GO No : CI 03 MMM 95 Dated : 27 .05. 1995 do here by reject the 
application for grant ofML in favour of Sri S . G . Shivakumar for the reasons stated above . 

DIRECTOR 
OFFICE OF THE DIRECTOR , DEPARTMENT OF MINES AND GEOLOGY, 

KHANIJA BHAVAN, RACE COURSE ROAD, BANGALORE -1 
No . DMG : 1100AML05 / 2010 -11/650, Bangalore, Dated : 15th April, 2010 
Sub : Consideration of application filed by Sri R . K . Sardar for grant of ML on 14 -09 -2005 over 

an area of 32 -00 Acres for Iron Ore & Manganese minerals in Meghanahalli village , 

Hiregunta Hobli, Chitradurga Taluk , Chitradurga District - reg 
Ref: 1. ML application No : 1100 AML 05 Dated: 14 -09-2005 . 

2 . This office notice No: DMG / AML/ 1100/05 / 7111, Dated : 01- 09 - 2009. 
Preamble : 

The applications filed by you on 14 -09 -2005 vide Ref No : 1 for sanction of ML for Iron Ore & 
Manganese minerals in Meghanahalli village , Hiregunta Hobli, Chitradurga Taluk , Chitradurga District was 
examined . 

On verification it is found that the above application overlaps with the existing ML & on the earlier 
filed application . Accordingly notice was issued under Rule 26 ( 1) of MCR 1960 on 01-09-2009 vide Ref 
NO: (2 ), as why your application should not be rejected for the above mentioned reason and you were 
directed to submit your opinion within 30 days from the date of receipt of above notice , but you have failed 
to reply the same in the stipulated time. 

Hence the order: 


9228 ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪ , ೨೦೧೦ 

288 - a 
ORDER 
I, Sri M . E . Shivalingamurthy IAS , Director Department of Mines and Geology , Bangalore , in 
exercise of powers delegated Under GO No : CI 03 MMM 95 Dated : 27 .05. 1995 do here by reject the 
application for grant of ML in favour of Sri R . K . Sardar for the reasons stated above . 

DIRECTOR 
OFFICE OF THE DIRECTOR , DEPARTMENT OF MINES AND GEOLOGY, 

KHANIJA BHAVAN , RACE COURSE ROAD , BANGALORE - 1 

No . DMG : 145AML05 /2010 - 11/653 , Bangalore, Dated : 15th April, 2010 
Sub : Consideration of application filed by M /S Mineral Enterprises Ltd for grant of ML on 10 -02 

05 over an area of 185 - 00 Hectares for Iron Ore mineral in Abbenahalli & other villages , 

Challakere Taluk , Chitradurga District – reg 
Ref: 1. ML application No: 145 AML 05 Dated : 10 -02 -2005 . 

2 . This office Letter No : DMG / 145AML05 / 2007 -08 / 113 , Dated : 22 -02 -08 , 

3. This office notice No: DMG / 145AML05 /08 -09 / 10971, Dated : 19 -06 -08 . 
Preamble : 

The applications filed by you on 10 -02- 2005 vide Ref No : 1 for sanction of ML for Iron Ore 
mineral in Abbenahalli & other villages, Challakere Taluk , Chitradurga District was examined . 

On verification it is found that the sketch enclosed is not up to the scale . Accordingly letter was 
issued vide Ref No : (2 ) directing you to submit blue prints of the sketch prepared in the scale 1" = 330 or 
1" = 660 . As there was no response , a notice was issued under Rule 26 ( 1) of MCR 1960 vide Ref No : 
(3 ), as why your application should not be rejected for the reasons mentioned above and you were 
directed to submit your opinion within 30 days from the date of receipt of above notice, but you have failed 
to reply the same in the stipulated time. 
Hence the order: 

ORDER 
I, Sri M . E . Shivalingamurthy IAS , Director Department of Mines and Geology, Bangalore , in 
exercise of powers delegated Under GO No: CI 03 MMM 95 Dated : 27 .05 . 1995 do here by reject the 
application for grant of ML in favour of M /S Mineral Enterprises Ltd for the reasons stated above . 

DIRECTOR 
OFFICE OF THE DIRECTOR , DEPARTMENT OF MINES AND GEOLOGY, 

KHANIJA BHAVAN , RACE COURSE ROAD , BANGALORE - 1 

No. DMG : 04AML05 / 2010 -11/656 , Bangalore , Dated : 15th April, 2010 
Sub : Consideration of application filed by M /S Mangalashree Sales for grant of ML on 04 -01-05 

over an area of 16 - 10 Acres for Iron Ore mineral in Bhandravi village, Molakalmuru Taluk , 

Chitradurga District – reg 
Ref: 1. ML application No: 04 AML 05 Dated : 04 -01- 2005 . 

2 . This office Letter No : DMG / 4AML05 / 854 , Dated: 07/09 -04 - 2006 . 

3 . This office notice No: DMG / 4AML05 /2008 -09/11364 , Dated : 11 - 12 -08 . 
Preamble : 

The applications filed by you on 04 -01- 2005 vide Ref No: 1 for sanction of ML for Iron Ore 
mineral in Bhandravi village, Molakalmuru Taluk, Chitradurga District was examined . 


xuon - a ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪ , ೨೦೧೦ 

92238 
On verification it is found that the applied area is Patta Land . Accordingly letter was issued vide 
Ref NO : ( 2 ) on 07 /09 -04 - 2006 and you were directed to submit RTC & the Consent letter within 30 days 
from the date of receipt of the letter. As there was no response , a notice was issued under Rule 26 ( 3 ) of 
MCR 1960 on 11- 12 -08 vide Ref NO: ( 3), as why your application should not be rejected for the reasons 
mentioned above and you were directed to submit your opinion /necessary documents within 30 days from 
the date of receipt of above notice , but you have failed to reply the same in the stipulated time. 
Hence the order: 

ORDER 
1, Sri M . E . Shivalingamurthy IAS , Director Department of Mines and Geology , Bangalore , in 
exercise of powers delegated Under GO No : CI 03 MMM 95 Dated : 27.05. 1995 do here by reject the 
application for grant of ML in favour of M /S Mangalashree Sales for the reasons stated above . 

DIRECTOR 
OFFICE OF THE DIRECTOR , DEPARTMENT OF MINES AND GEOLOGY, 

KHANIJA BHAVAN , RACE COURSE ROAD , BANGALORE - 1 

No . DMG : 1229 /AML/08 /793 , Bangalore , Dated : 17th April, 2010 
Sub : Consideration of application filed by Sri: Mahesh Sagar for grant of ML on 22 .07 .08 over 

an area of 92.00 Acres for Iron Ore & Manganese Minerals in Gooli Hosahalli,Talya Hobli 

Village Holalkere Taluk Chitradurga District – reg . 
Ref: 1. Mining lease application No . 1229/ AML/08 Date: 22.07.08 

2 . This office notice No : DMG : 1229/ AML/ 08 / 7118 , Date: 11.09.09 . 
Preamble : 

The applications filed by you on 22.07.08 vide Ref No: 1 for sanction of Iron Ore & Manganese 
minerals in GooliHosahalli, Talya Hobli village Holalkere Taluk Chitradurga district was examined . 

On verification it is found that, the above application overlaps with the earlier application filed , 
Accordingly the notice was issued under Rule 26 ( 1) of MCR 1960 on 11. 09 .09 vide Ref No: (2 ), as why 
your application should not be rejected for the above mentioned reason and you have been directed to 
submit your opinion within 30 days from the date of receipt of above notice, but you have failed to reply 
the same in the stipulated time. 
Hence the order: 

ORDER 
I, Sri M . E . Shivalingamurthy IAS , Director Department of Mines and Geology, Bangalore , in 
exercise of powers delegated Under GO No : CI 03 MMM 95 Dated : 27 .05. 1995 do here by reject the 
application for grant of ML in favour of Sri: Mahesh Sagar For the reasons stated above . 
PR -857 

DIRECTOR 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 

ಅಧಿಸೂಚನೆ 
2008 : 200 229 WJ*250, 2008 , 2800e4sob , adot : 1936 toe , 2010 

1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ ವಿಧಿ 4ರ ಮೇರೆಗೆ 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ (1966 ಕರ್ನಾಟಕ ಕಾಯ್ದೆ ಕಲಂ 3(1) 1(3) ರ ಮೇರೆಗೆ 
JDDFOD QILD253 J003 : % 20 158 JJ USB, 2006 , 207SWDO ODDOT: 05.06 .2006 Da , ugaon 


0 .51 


183 / 3 


185 


೨೬೬೬ ಕರ್ನಾಟಕ ರಾಜ್ಯಪತ್ರ , ಗುರುವಾರ ಜೂನ್ ೨೪, ೨೦೧೦ 

ಭಾಗ - ೩ 
ಪ್ರಕಟಣೆ ದಿನಾಂಕ: 07.06. 2006 ಮತ್ತು ಕಲಂ 28(1) ರ ಮೇರೆಗೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಐ 158 ಎಸ್ ಪಿಕ್ಕೂ 
2006, ಬೆಂಗಳೂರು ದಿನಾಂಕ: 05.06. 2006 ರಾಜ್ಯ ಪತ್ರದಲ್ಲಿ ದಿನಾಂಕ: 07 .06.2006ರಂದು ಪ್ರಕಟವಾಗಿದ್ದು , ಈ ಕೆಳಗಿನ 
ಅನುಸೂಚಿಯಲ್ಲಿ ಕಾಣಿಸಿರುವ ದಕ್ಷಿಣ ಕನ್ನಡ ಜಿಲ್ಲೆ, ಬಂಟ್ವಾಳ ತಾಲ್ಲೂಕು, 175ನೇ ಕೈರಂಗಳ ಮತ್ತು 173ನೇ ಕುರ್ನಾಡು 
ಗ್ರಾಮಗಳ ಅಂಕಣ 3ರಲ್ಲಿ ಕಾಣಿಸಿರುವ ಜಮೀನಿನಲ್ಲಿ ಹೊಂದಿಕೊಂಡಂತೆ ಅಂಕಣ 4ರಲ್ಲಿರುವ ವಿಸ್ತೀರ್ಣ ಹಾಗೂ ಅಂಕಣ 
5ರಲ್ಲಿ ಕಾಣಿಸಿರುವ ಚಕ್ಕುಬಂದಿಗಳನ್ನು ಒಳಗೊಂಡ ಪ್ರದೇಶಗಳಲ್ಲಿ (ಕೃಷಿ ಚಟುವಟಿಕೆ / ಅಡಿಕೆ ತೋಟ | ವಾಸದ ಮನೆ 
ಇರುವುದರಿಂದ / ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿಗೆ ಯೋಗ್ಯವಾಗಿರುವುದಿಲ್ಲವಾದ ಕಾರಣ / ಸ್ವಾಧೀನದಿಂದ ಕೈಬಿಟ್ಟಲ್ಲಿ 
ಆಯಕಟ್ಟಿಗೆ ಬಾಧಕವಾಗುವುದಿಲ್ಲ ಎಂದು ಸ್ಥಳ ಪರಿಶೀಲನೆ ನಡೆಸಿ, ನೀಡಿದ ವರದಿಯ ಮೇರೆಗೆ) ಕರ್ನಾಟಕ ಕೈಗಾರಿಕಾ 
ಪ್ರದೇಶಾಭಿವೃದ್ಧಿ ಕಾಯ್ದೆ 1966 ಕಲಂ 4ರನ್ವಯ ವಿಹಿತವಾಗಿರುವ ಅಧಿಕಾರದ ಮೇರೆಗೆ ಕೈಗಾರಿಕಾ ಪ್ರದೇಶದಿಂದ 
ಕೈಬಿಡಲಾಗಿದೆ ಎಂದು ಈ ಮೂಲಕ ಘೋಷಿಸಲಾಗಿದೆ. 

ಗ್ರಾಮ : 175 -ಕೈರಂಗಳ ಹೋಬಳಿ: ಪಾಣೆ ಮಂಗಳೂರು 
ತಾಲ್ಲೂಕು: 

ಜಿಲ್ಲೆ : ದಕ್ಷಿಣ ಕನ್ನಡ 
ಕ್ರ. ಗ್ರಾಮದ ಹೆಸರು ಸರ್ವೆ ನಂಬರ್ ವಿಸ್ತೀರ್ಣ ಸರ್ಕಾರಿ 

ಗಡಿಗಳು 
ಎ - ಸೆಂ ವಿಸ್ತೀರ್ಣ ಉತ್ತರ | ಪೂರ್ವ | ದಕ್ಷಿಣ ಪಶ್ಚಿಮ 

ಎ - ಸೆಂ 
3 

4ಎ 4ಬಿ . 5ಎ 5ಬಿ | 5ಸಿ | 5ಡಿ 
1. 175 - ಕೈರಂಗಳ | 183 /2ಎ 

183 /2ಎ 

183 /2ಎ 
( ಅಂಶ) 

( ಅಂಶ) 

( ಅಂಶ) 
2. | 175 - ಕೈರಂಗಳ | 183 /5 0 . 07 

183/ 6 184 183 /5 18373 
( ಅಂಶ) 

( ಅಂಶ) 
3. [ 175 - ಕೈರಂಗಳ | 184 /3ಬಿ1 | 0 .59 - - - | 184 /3ಎ 182 182 184 /3ಬಿ2 
ಒಟ್ಟು 

1 .17 
ಗ್ರಾಮ : 173 - ಕುರ್ನಾಡು ಹೋಬಳಿ: ಪಾಣೆ ಮಂಗಳೂರು 
ತಾಲ್ಲೂಕು : ಬಂಟ್ವಾಳ 

ಜಿಲ್ಲೆ 

ದಕ್ಷಿಣ ಕನ್ನಡ 
ಗ್ರಾಮದ ಸರ್ವೆ ವಿಸ್ತೀರ್ಣ 

ಸರ್ಕಾರಿ 

ಗಡಿಗಳು 
ಹೆಸರು ನಂಬರ್ ಎ - ಸೆಂ 

ವಿಸ್ತೀರ್ಣ 

ಪೂರ್ವ 
ಎ - ಸೆಂ 
_4ಬಿ - 5ಎ , 5ಬಿ | 5ಸಿ 

5ಡಿ 
1. 173 - ಕುರ್ನಾಡು 116 /1ಎ | | 6 .43 | 5 . 66 _ 113 | 116 /1ಬಿ2ಎ 116 /1ಎ | ಫಜೀರು 
( ಅಂಶ) 

( ಅಂಶ) | ಗಾಮದ ಗಡಿ 
2 . 173 - ಕುರ್ನಾಡು | 116/1ಬಿ1 1.55 

114 , 115 | 1161ಬಿ2ಎ | 1161ಬಿ2ಎ 1161ಬಿ2ಎ 
3. 173 - ಕುರ್ನಾಡು || 116 /1ಬಿಡಿಎ - - | 1.37 | 113 , 114 | 116 / ಬಿ1 | 116 / ಬಿ2ಎ 116 / ಎ 
( ಅಂಶ) 

( ಅಂಶ) 
4 . 1173 - ಕುರ್ನಾಡು | 116 / ಬಿ2ಬಿ 2 . 76 -- 116/1ಬಿ 2ಎ | 116/1ಬಿ2ಸಿ | ಕೈರಂಗಳ 116 / ಎ 

ಗ್ರಾಮದ ಗಡಿ 
116 /1ಬಿಡಿಡಿ 1 .54 

116 / ಬಿ2ಣ | ಕೈರಂಗಳ | 116/1ಬಿ2ಸಿ 

ಗ್ರಾಮದ ಗಡಿ | 116/ 2 
6 . (173 - ಕುರ್ನಾಡು | 1160ಬಿ2ಣ 0 .43 

- 117 | ಕೈರಂಗಳ | 116 /1ಬಿ2ಡಿ 

ಗ್ರಾಮದ ಗಡಿ 
ಒಟ್ಟು 

12 .71 | 7 .03 


(d 


8 


ಉತ್ತರ 


ಪಶ್ಚಿಮ 


2 . 


115 


| 


115 


*) 


2 


1. 


| 


2 . 


| 


ఒట్టు 


ಪಿ . ಆರ್ . 818 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪ , ೨೦೧೦ 

೨೬೬೭ 
ಘೋಷ್ಟಾರೆ 
ಕಲಂ 4ರಂತೆ ಅಧಿಸೂಚನೆ ಹೊರಡಿಸಬೇಕಾದ ವಿಸ್ತೀರ್ಣ 
ಗ್ರಾಮ 

ಖಾಸಗಿ ಸರ್ಕಾರಿ ಒಟ್ಟು | 
ವಿಸ್ತೀರ್ಣ ವಿಸ್ತೀರ್ಣ ವಿಸ್ತೀರ್ಣ 

ಎ - ಸೆಂ ಎ - ಸಂ ಎ - ಸೆಂ 
173 -ಕುರ್ನಾಡು | 12. 71 7.03 19 . 74 
( 175 - ಕೈರಂಗಳ 1 .17 - - - 

1. 17 
13 . 88 7 . 03 

20. 91 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ. ಹೆಚ್. ಶೇಷಗಿರಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಕೈ . ಅ ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 

ಅಧಿಸೂಚನೆ | 
ಸಂಖ್ಯೆ : ಸಿಐ 226 ಎಸ್ ಪಿಕ್ಯೂ 2008, ಬೆಂಗಳೂರು, ದಿನಾಂಕ:21ನೇ ಮೇ , 2010 

1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ ವಿಧಿ 4ರ ಮೇರೆಗೆ 
ಕೋಲಾರ ಜಿಲ್ಲೆ , ಮಾಲೂರು ತಾಲ್ಲೂಕು, ನರಸಾಪುರ ಹೋಬಳಿ, ಯಂಡ್ರಕಾಯಿಪುರ ಗ್ರಾಮದ ಸರ್ವೆ ನಂ : 1ರ 
4 - 14 ಎಕರೆ, ಅಪ್ಪಸಂದ್ರ ಗ್ರಾಮದ ಸರ್ವೆ ನಂ : 25ಪಿ ರ 2 ಗುಂಟೆ, 7ರ ಪೈಕಿ 1- 30 ಎಕರೆ, 27ರ 1 ಎಕರೆ 28/2ರ 16 
ಗುಂಟೆ, 341ರ 1- 31 ಎಕರೆ, 34/2ರ 1 - 34 ಎಕರೆ ಜಮೀನನ್ನು ಕರ್ನಾಟಕ ಸರ್ಕಾರವು ಕೈಗಾರಿಕಾ ಪ್ರದೇಶಾಭಿವೃದ್ಧಿಗಾಗಿ 
ಭೂಸ್ವಾಧೀನ ಪಡಿಸಿಕೊಳ್ಳಲು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966ರ ಕಲಂ 1(3) 3(1) ಮತ್ತು 28(1) ರಂತೆ 
ಅಧಿಸೂಚನೆ ಸಂಖ್ಯೆ : ಸಿಐ 244 ಎಸ್ ಪಿಕ್ಯೂ 2006 ದಿನಾಂಕ: 07 .08. 2006ರನ್ವಯ ಸರ್ಕಾರದಿಂದ ಪ್ರಾಥಮಿಕ 
ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಹಾಗೂ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966ರ ಕಲಂ 28 (4) ರ 
ಅಧಿಸೂಚನೆ ಸಂಖ್ಯೆ : ಸಿಐ 376 ಎಸ್ ಪಿಕ್ಕೂ 2007 ದಿನಾಂಕ: 25.08. 2007ರ ಪ್ರಕಾರ ಅನುಮೋದನೆಗೊಂಡು, ಕರ್ನಾಟಕ 
ರಾಜ್ಯ ಪತ್ರದಲ್ಲಿ ಪ್ರಕಟವಾಗಿದೆ. 

ಕೋಲಾರ ಜಿಲ್ಲೆ, ಮಾಲೂರು ತಾಲ್ಲೂಕು, ನರಸಾಪುರ ಹೋಬಳಿ, ಯಂಡ್ರಕಾಯಿಪುರ ಮತ್ತು ಅಪ್ಪಸಂದ್ರ ಗ್ರಾಮಗಳ 
ಈ ಕೆಳಕಂಡ ಸರ್ವೆ ನಂಬರ್‌ಗಳ ವಿಸ್ತೀರ್ಣದ ಜಮೀನುಗಳು ಇಟ್ಟಿಗೆ ಕಾರ್ಖಾನೆ, ವಾಸದ ಮನೆ, ಕೊಳವೆ ಬಾವಿ, 
ಪಂಪ್‌ಹೌಸ್‌ಗಳಿಂದ ಕೂಡಿದ್ದು , ಅಭಿವೃದ್ಧಿಗೊಂಡಿರುತ್ತದೆ. ಆದ್ದರಿಂದ ಈ ವಿಸ್ತೀರ್ಣದ ಜಮೀನುಗಳು ಸರ್ಕಾರದ 
ಅವಶ್ಯಕತೆಗೆ ಬೇಕಿಲ್ಲದ ಕಾರಣ , ಸದರಿ ಜಮೀನುಗಳನ್ನು ಭೂಸ್ವಾಧೀನ ಕ್ರಮದಿಂದ ಕೈಬಿಡಲು ಕರ್ನಾಟಕ ಕೈಗಾರಿಕಾ 
ಪ್ರದೇಶಾಭಿವೃದ್ಧಿ ಕಾಯ್ದೆ 1966ರ ಕಲಂ 4ರನ್ವಯ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕಲಂ 3(1) 1(3) 28 (1)ರ 
ಪ್ರಾಥಮಿಕ ಅಧಿಸೂಚನೆ ಮತ್ತು ಕಲಂ 28( 4) ರ ಅಂತಿಮ ಅಧಿಸೂಚನೆಯಿಂದ ಸದರಿ ಜಮೀನನ್ನು ಭೂಸ್ವಾಧೀನ 
ಪ್ರಕ್ರಿಯೆಯಿಂದ ಕೈಬಿಡಲಾಗಿದೆ. 

ಗ್ರಾಮ : ಯಂಡ್ರಕಾಯಿಪುರ ಮತ್ತು ಅಪ್ಪಸಂದ್ರ ಹೋಬಳಿ: ನರಸಾಪುರ 
ತಾಲ್ಲೂಕು: ಮಾಲೂರು 

ಕೋಲಾರ 

ವಿಸ್ತೀರ್ಣ 
ಗ್ರಾಮದ ಹೆಸರು 

ಸರ್ವೆ ನಂಬರ್ 

ಎ - ಗುಂ 


ಯಂಡ್ರಕಾಯಿಪುರ 


4 - 14 


ಅಪಸಂದ್ರ 


25ಪಿ5 


0 - 02 


ಅಪಸಂದ್ರ 


7ರ ಪೈಕಿ 


1 - 30 


1 -34 


೨೬೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪, ೨೦೧೦ 

ಭಾಗ - ೩ 

ವಿಸ್ತೀರ್ಣ 
ಗ್ರಾಮದ ಹೆಸರು 

ಸರ್ವೆ ನಂಬರ್ 

ಎ - ಗುಂ 
ಅಪ್ಪಸಂದ್ರ 27 (4 - 20 ಎಕರೆ ಪೈಕಿ) | 

1 - 00 
ಅಪಸಂದ್ರ 

28 /2 

0 - 16 
6. | ಅಪ್ಪಸಂದ್ರ 

34A 

1 - 31 
34 / 2 

11 - 07 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ. ಹೆಚ್ . ಶೇಷಗಿರಿ 
ಪಿ . ಆರ್. 840 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಕೈ . ಅ ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ . 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
ಸಂಖ್ಯೆ: ಸಿಐ 501 ಎಸ್ಪಿಕ್ಕೂ 2008, ಬೆಂಗಳೂರು, ದಿನಾಂಕ:17ನೇ ಮೇ , 2010 

ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966ರ ಕಲಂ 4ರ ಕೆಳಗೆ ಕೈಬಿಡುವ ಅಧಿಸೂಚನೆ 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 ( ಕರ್ನಾಟಕ ಕಾಯ್ದೆ 18 :1966) ರ ಕಲಂ 28(1) ರ ಅನ್ವಯ 
ಸರಕಾರದ ಅಧಿಸೂಚನೆ ಸಿಐ 501 ಎಸ್. ಪಿ. ಕ್ಯೂ 2008 , ದಿನಾಂಕ 18.10 .2008ರಂದು ಕರ್ನಾಟಕ ರಾಜ್ಯಪತ್ರದ ಪುಟ ಸಂಖ್ಯೆ 
10 ರಿಂದ 15ರವರೆಗಿನ ಭಾಗ 3ರಲ್ಲಿ ದಿನಾಂಕ 20.10 .2008ರಂದು ಪ್ರಕಟಗೊಂಡ ಈ ಕೆಳಗಿನ ಅನುಸೂಚಿಯಲ್ಲಿ ಕಾಣಿಸಿರುವ 
ಜಮೀನುಗಳು ಹಾಗೂ ಅವುಗಳ ಕ್ಷೇತ್ರವನ್ನು [ ಆಶ್ರಯ ಯೋಜನೆಯಡಿ ನಿವೇಶನ ಹಂಚಿಕೆ ಮಾಡಲು ಜಿಲ್ಲಾ ಉಸ್ತುವಾರಿ 
ಸಚಿವರು / ಕಂದಾಯ ಸಚಿವರು | ಆರೋಗ್ಯ ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳು ಆಯ್ಕೆ ಮಾಡಿರುವ ಕಾರಣ] ಅಂಕಣ 4 
ರಿಂದ 7 ರವರೆಗೆ ವಿವರಿಸಿದ ಪರಿಮಿತಿಯೊಂದಿಗೆ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966ರ ಕಲಂ 44 ” 
ರನ್ವಯ ವಿಹಿತವಾಗಿರುವ ಅಧಿಕಾರದ ಮೇರೆಗೆ “ಕೈಗಾರಿಕಾ ಪ್ರದೇಶ” ದಿಂದ ಕೈಬಿಡಲಾಗಿದೆ ಎಂದು ಕರ್ನಾಟಕ ಸರ್ಕಾರವು ಈ 
ಮೂಲಕ ಘೋಷಿಸುತ್ತದೆ. 

ಅನುಸೂಚಿ 
ಜಿಲ್ಲೆ: ಬಳ್ಳಾರಿ ತಾಲ್ಲೂಕು: ಬಳ್ಳಾರಿ | 

ಗ್ರಾಮ : ಮುಂಡರಗಿ / ಹಲಕುಂದಿ 

ಚಕ್ಕುಬಂದಿ ( ಚತು:ಸೀಮೆ) 28 (1 ) ರ ಅಧಿಸೂಚನೆ ಪ್ರಕಾರ 
ರಿ . ಸ. ನಂ . 
ಎ - ಗುಂ | ಪೂರ್ವ ಪಶ್ಚಿಮ 

ಉತ್ತರ 

ದಕ್ಷಿಣ 
2 3 . 4 | 5 

6 . 

7 
ಗ್ರಾಮ : ಮುಂಡರಗಿ 
39 / ಬಿ 2 - 91 40 , 41 

ಗ್ರಾಮದ ಗಡಿ 

39ರ ಉಳಿದ ಭಾಗ 
2 | 39 /ಸಿ | 3- 93 40, 41 | ಗ್ರಾಮದ ಗಡಿ 39ರ ಉಳಿದ ಭಾಗ 
3 | 40 | 10 - 37 83 | 39 
4 | 41 5- 88 81 | 39 
_ 5 | 42 /ಎ | 15 - 58 | 80 | ಗ್ರಾಮದ ಗಡಿ 39, 40 

| 42 /ಬಿ | 4- 25 80 | ಗ್ರಾಮದ ಗಡಿ 39 , 40 
| 43/ಎ 12 - 94 80 ಗ್ರಾಮದ ಗಡಿ | 42 


40 


ಹಳ್ಳ 


41 . 


ಭಾಗ - ೩ 


೨೬೬೯ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪ , ೨೦೧೦ 

ಚಕ್ಕುಬಂದಿ ( ಚತು:ಸೀಮೆ) 28 (1) ರ ಅಧಿಸೂಚನೆ ಪ್ರಕಾರ 
ಎ - ಗುಂ ಪೂರ್ವ ಪಶ್ಚಿಮ 

ಉತ್ತರ 


8(વા 


ರಿ . ಸ . ನಂ . 


ದಕ್ಷಿಣ 


op3 


2 . 


| 
| 


43 / ಬಿ 


3 - 87 


ಗ್ರಾಮದ ಗಡಿ 


42 


44 


1 - 71 


ಗ್ರಾಮದ ಗಡಿ 


42 


44 


ಗ್ರಾಮದ ಗಡಿ 


42 


44 


43 / ಸಿ 
10 43 /ಡಿ | 1 - 69 
ll | 44 /ಎ | 12-31 
12 | 44 /ಬಿ | 5 -96 


44 / ಎ 


12 - 31 


30 
7 5 

75 


ಗ್ರಾಮದ ಗಡಿ 


43 


45, 46 


43 


45 , 46 


ಗ್ರಾಮದ ಗಡಿ 


43 


45, 56 


44 


48 


ಗ್ರಾಮದ ಗಡಿ 

45 


_ 44 


44 


44/ ಸಿ 

6 - 60 
14 | 45 | 11 -20 
15 | 46 /ಎ 2- 54 

16 46 /ಬಿ | 2- 53 
| 17 | 48 | 8 -14 

| ಒಟ್ಟು | 112 - 41 


46 , 47 | 

75 
75 
47 


45 


44 


ಗ್ರಾಮದ ಗಡಿ 


45 


ಗ್ರಾಮ : ಹಲಕುಂದಿ 
20, 21 | 15 , ಹಳ್ಳ 


16 


11 - 70 


17, ಹಳ್ಳ 


23 , 29 


2 


| 


11. 


6 - 44 


18 


16 , 20 


3 


| 


18 


7 - 96 


ಗ್ರಾಮದ ಗಡಿ 


19 | 


10 - 96 


ಗ್ರಾಮದ ಗಡಿ 


20 


10 - 41 


19 


21 


21 / ಎ 


5 - 40 | 


ಗ್ರಾಮದ ಗಡಿ 


19 , 20 


22 


21 / ಬಿ 


6 - 11 


ಗ್ರಾಮದ ಗಡಿ 


19 , 20 


22 


21 / ಸಿ 


2 - 73 


22 


ಗ್ರಾಮದ ಗಡಿ 
ಗ್ರಾಮದ ಗಡಿ 


22 / ಎ 


0 - 72 


24 


22 / ಬಿ 


8 - 81 


ಗ್ರಾಮದ ಗಡಿ 


24 


22 / ಸಿ 


0 - 24 


ಗ್ರಾಮದ ಗಡಿ 


24 


2 - 24 


ಗ್ರಾಮದ ಗಡಿ 


24 


12 2/3 | 2-24 ಗ್ರಾಮದ ಗಡಿ 
| 13 || 23 | 4- 03 | 22 , 24, 25 


16 


| 


21. 


೨೬೭೦ 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪, ೨೦೧೦ 

ಚಕ್ಕುಬಂದಿ ( ಚತು :ಸೀಮೆ) 28( 1) ರ ಅಧಿಸೂಚನೆ ಪ್ರಕಾರ 
ಎ - ಗುಂ ಪೂರ್ವ 

ಪಶ್ಚಿಮ 

ಉತ್ತರ 


೫) 


ರಿ . ಸ . ನಂ . 


5 


2 
24/ ಬಿ 


5 -57 


ಗ್ರಾಮದ ಗಡಿ 


23 


22 


24 / ಸಿ 


5 - 05 


ಗ್ರಾಮದ ಗಡಿ 


23 


22 


25 / ಎ 


5 - 49 


23, 27 


24 


ಗ್ರಾಮದ ಗಡಿ 
ಗ್ರಾಮದ ಗಡಿ 


18 


25 / ಬಿ 


3 - 67 


23, 27 


24 


19 


26 / ಎ 


3 - 43 | 


ಗ್ರಾಮದ ಗಡಿ 


20 


26 / ಬಿ 


3 - 04 


ಗ್ರಾಮದ ಗಡಿ 


ರ ಗಡಿ | 


25 


21 


27 . 


1 - 30 


25 , 26 


23 


ಅ . ನಂ . 


22 28/ ಎ 8 - 69 | ಗ್ರಾಮದ ಗಡಿ 

26 , 27 

161, 162 
23 28/ ಬಿ 9 - 06 ಗ್ರಾಮದ ಗಡಿ 

26 , 27 161, 162 
ಒಟ್ಟು 123 - 53 

ಘೋಪ್ರಾರೆ 
ಗ್ರಾಮ 
ಮುಂಡರಗಿ 

112 - 41 
ಹಲಕುಂದಿ 

123 - 53 
- 235 - 94 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ. ಹೆಚ್ . ಶೇಷಗಿರಿ 
ಪಿ . ಆರ್.819 

ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ . ಅ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
ಅಧಿಸೂಚನೆ ಸಂಖ್ಯೆ: ಆಕುಕ 26 ಪಿಟಿಡಿ 2010, ಬೆಂಗಳೂರು, ದಿನಾಂಕ :22ನೇ ಮೇ , 2010 

ಆಯುಷ್ ಇಲಾಖೆಯಲ್ಲಿ ದಿನಾಂಕ : 01 - 01 - 2006 ರಲ್ಲಿರುವಂತೆ ಪ್ರಾಧ್ಯಾಪಕರು (ಆಯುರ್ವೇದ) ವೃಂದದ ಅಂತಿಮ 
ಜೇಷ್ಟತಾ ಪಟ್ಟಿಯನ್ನು ದಿನಾಂಕ:14 -05- 2007 ರಲ್ಲಿ ಹೊರಡಿಸಲಾಗಿದೆ. ಸಿ. ಸಿ. ಐ. ಎಂ . ನಾರ್ಮ್ ಅನ್ವಯ ವಿಷಯವಾರು / 
ತಜ್ಞತೆವಾರು ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ರೂಪಿಸುವ ಬಗ್ಗೆ ಪರಿಶೀಲಿಸುತ್ತಿರುವುದರಿಂದ, ಇದುವರೆಗೂ 
ಜೇಷ್ಠತಾ ಪಟ್ಟಿಯನ್ನು ಹೊರಡಿಸಿರುವುದಿಲ್ಲ . 

ಈ ಹಿನ್ನೆಲೆಯಲ್ಲಿ, ಆಯುಷ್ ಇಲಾಖೆಯಲ್ಲಿ ದಿನಾಂಕ: 01- 01 - 2010 ರಲ್ಲಿರುವಂತೆ ಪ್ರಾಧ್ಯಾಪಕರು ( ಆಯುರ್ವೇದ) 
ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ಅನುಬಂಧದಲ್ಲಿರುವಂತೆ ಪ್ರಕಟಿಸಲಾಗುತ್ತದೆ. ಈ ಬಗ್ಗೆ ಬಾಧಿತರಿಂದ 
ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ ಒಂದು ತಿಂಗಳೊಳಗಾಗಿ ತಮ್ಮ 
ಆಕ್ಷೇಪಣೆಗಳನ್ನು ಪೂರಕ ದಾಖಲಾತಿಗಳೊಂದಿಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು (ವೈದ್ಯಕೀಯ ಶಿಕ್ಷಣ), ಆರೋಗ್ಯ 
ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ವಿಧಾನ ಸೌಧ, ಬೆಂಗಳೂರು-1 ಇವರಿಗೆ ಸಲ್ಲಿಸತಕ್ಕದ್ದು. ನಿಗದಿತ ಅವಧಿಯ ನಂತರ 
ಬಂದಂತಹ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

* ಆರ್ . ಎಸ್ . ಇಟಗಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 

( ಭಾರತೀಯ ವೈದ್ಯ ಪದ್ಧತಿ) 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪ , ೨೦೧೦ 


೨೬೭೧ 


gk 


ಅನುಬಂಧ 
ದಿನಾಂಕ :01 - 01 - 2010 ರಲ್ಲಿರುವಂತೆ ಆಯುಷ್ ಇಲಾಖೆಯ ಪ್ರಾಧ್ಯಾಪಕರು (ಆಯುರ್ವೇದ) ವೃಂದದ 

ತಾತ್ಕಾಲಿಕ ಜೇಷ್ಠತಾ ಪಟ್ಟಿ. 
ಹೆಸರು | ನೇರ ಮೀಸಲಾತಿ ಜನ್ನ | ಸೇವೆಗೆ 

| ಸೇವೆಗೆ | ನೈಜವಾಗಿ ನೇಮಕಾತಿಗೆ / ಷರಾ 
ಶೀ /ಶ್ರೀಮತಿ ನೇಮಕಾತಿ / / ವರ್ಗ ದಿನಾಂಕ | 

ಸೇರಿದ 

ಮುಂಬಡ್ತಿ ಜೇಷ್ಠತೆಗೆ ನೈಜ 
ಮುಂಬಡ್ತಿ / 

ದಿನಾಂಕ ಹೊಂದಿದ 

ಅರ್ಹತೆ 
ಇತರೆ 

ದಿನಾಂಕ 

ದಿನಾಂಕ 


( 


0 


ಡಾ : ಸುಜಾ ಕೆ. ಶ್ರೀಧರ್ 


ಮುಂಬಡ್ತಿ ಸಾಮಾನ್ಯ 18- 05 -65 | 31-07- 92 | 30 - 06 - 2001 | 30 -06 - 2001 


ಮುಂಬಡ್ತಿ ಸಾಮಾನ್ಯ 31 - 01 - 60 | 30 - 07- 92 30 - 06 - 2001 | 30- 06-2001 


ಡಾ : ಶಾಂತಲಾ 
ಪಿಯದರ್ಶಿನಿ 


ಮುಂಬಡ್ತಿ ಸಾಮಾನ್ಯ 01 - 06 -59 | 28 -07 -92 06 - 07 - 2001 | 06 - 07 - 2001 


ಡಾ : ಕುಂದರಗಿ 
ಲಕ್ಷ್ಮಣನಾಗಪ್ಪ 


ಡಾ : ಟಿ. ಜಿ. ರಮೇಶ 


ಮುಂಬಡ್ತಿ ಸಾಮಾನ್ಯ 06 - 06 -52 | 27 -07- 92 | 06 - 07- 2001 | 06 - 07- 2001 


ಮುಂಬಡ್ತಿ ಸಾಮಾನ್ಯ 01 -06 - 62 | 31 - 07 -92 | 30 - 06 - 2001 | 30 - 06 -2001 


ಡಾ : ಶಶಿಕಲಾ ಸಿ . 
ಬಿರಾದರ್ 


ಡಾ : ಬಿ . ಆರ್‌. ಲಲಿತಾ 


ಮುಂಬಡ್ತಿ ಸಾಮಾನ್ಯ 02 - 08 - 61 21 -02 - 87 | 30 -06 -2001 | 30 -06 - 2001 


ಮುಂಬಡ್ತಿ ಸಾಮಾನ್ಯ 05 - 09 - 65 | 31 - 07 - 92 26 - 06 - 2001 | 26- 06- 2001 


ಡಾ :ಕೆ. ಎಸ್ . 
ರಾಧಕೃಷ್ಣರಾಮರಾವ್ 


ಡಾ : ಶಂಕರಗೌಡ ಹೆಚ್ . | ಮುಂಬಡ್ತಿ ಸಾಮಾನ್ಯ 20 - 06 - 61 | 13- 10- 92 | 30 - 06 -2001 | 30 - 06 - 2001 
ಡಾ: ಸುರೇಖಾ ಶಂಕರಪ್ಪ ಮುಂಬಡ್ತಿ ಸಾಮಾನ್ಯ 22- 05 - 67 19 - 05 - 93 30 -06 - 2001 30 - 06 -2001 
ಮಡಿಕೇರಿ 


ಡಾ :ಶೈಲಾ ಆರ್ . ಜೆ. ಬಿ . | ಮುಂಬಡ್ತಿ ಸಾಮಾನ್ಯ 15 -05 -58 | 06 - 10 -94 | 30 - 06 - 2001 | 30 - 06 - 2001 
ಯೋಗಾನಂದ 


ಡಾ: ಎಂ.ಎಸ್ . ಶ್ರೀಧರ್ | ಮುಂಬಡ್ತಿ ಸಾಮಾನ್ಯ 02- 09- 62 07-10- 94 | 30- 06- 2001 | 30 - 06 - 2001 


ರಾವ್ 


ಸಾಮಾನ್ಯ 21- 05 - 53 | 19 - 01- 87 


26 - 02 - 2005 


ಡಾ : ಎಸ್ .ಎಲ್. 
ಮೋಹನ್ 


ವೃಂದ 
ಬದಲಾವಣೆ 


13 ಡಾ : ವಿ. ರಾಜೇಂದ್ರ 


ಸಾಮಾನ್ಯ 20 - 01 - 62 09 - 01 -87 


26 - 02 - 2005 


ವೃಂದ 
ಬದಲಾವಣೆ 


14 | 


ಡಾ : ಎನ್ . ಜಿ . ಶಿವರಾಂ 


ಸಾಮಾನ್ಯ 26- 03 - 62 19 -01- 87 


28 - 02 - 2005 


| ವೃಂದ 
ಬದಲಾವಣೆ 


೨೬೭೨ 


ಹೆಸರು 


ನೈಜವಾಗಿ | 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪, ೨೦೧೦ 

ನೇರ ಮೀಸಲಾತಿ ಜನ್ಯ ಸೇವೆಗೆ 
ನೇಮಕಾತಿ |\ / ವರ್ಗ ದಿನಾಂಕ | ಸೇರಿದ 
ಮುಂಬಡ್ತಿ | 

ದಿನಾಂಕ 

ಹೊಂದಿದ 
ಇತರೆ 

ದಿನಾಂಕ 


ಭಾಗ- ೩ 
ನೇಮಕಾತಿಗೆ / ಷರಾ 
ಜೇಷ್ಠತೆಗೆ ನೈಜ 
ಅರ್ಹತೆ 


ಶ್ರೀ /ಶ್ರೀಮತಿ 


ಮುಂಬಡ್ತಿ 


ದಿನಾಂಕ 


15 | ಡಾ : ಎಂ .ಎಸ್ . ವೀಣಾ 


ಪ . ಜಾತಿ 


25 - 12 - 70 | 02 - 05 - 98 


- 


- 


05 -10 - 2005 


ನೇರ 
ನೇಮಕಾತಿ 


16 | 


06 - 10 - 2005 


ಡಾ : ಮಮತಾ ಮೂರ್ತಿ | ವೃಂದ ಸಾಮಾನ್ಯ 09 -11-66 | 05- 07-96 

ಬದಲಾವಣೆ 


- 


- 


19 - 09 - 2005 


17 ಡಾ :ಶೈಲಜಾ ಕುಮಾರಿ | ವೃಂದ ಸಾಮಾನ್ಯ 30- 12 -57 22 - 05 - 96 

ಬದಲಾವಣೆ 
18 ಡಾ: ಎಂ . ಜಿ. ನರ್ಮ ದಾ | ವೃಂದ ಸಾಮಾನ್ಯ 02 - 01 - 61 | 19 - 01-87 

ಬದಲಾವಣೆ 


- 


19 - 09 - 2005 


ಸಾಮಾನ್ಯ 05 - 09 - 59 | 14 - 01- 87 


- 


- 


ಡಾ :ಕೆ.ಎಸ್ . 
ಉಮಾಶಂಕರ್ 


18 - 10 - 2005 


ವೃಂದ 
ಬದಲಾವಣೆ 


ಡಾ : ಕೆ. ಎಸ್ . 

ವೃಂದ ಸಾಮಾನ್ಯ 21- 05- 57 | 08- 01 - 87 - - 21 - 09 - 2005 
ಶಾಂತಾರಾವತ್ ಬದಲಾವಣೆ 
21 ಡಾ. ಟಿ.ಆರ್ . ದತ್ತಾತ್ರಿ | ವೃಂದ ( ಸಾಮಾನ್ಯ 02- 04-S5 | 07 - 12 - 92 

22 - 09 - 2005 
ಬದಲಾವಣೆ 

ಆರ್.ಎಸ್ . ಇಟಗಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 856 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 

( ಭಾರತೀಯ ವೈದ್ಯ ಪದ್ಧತಿ) 
ಶಿಕ್ಷಣ ಇಲಾಖೆ 

ತಿದ್ದುಪಡಿ 
79 ಡಿಸಿಇ 2009 , ಬೆಂಗಳೂರು, ದಿನಾಂಕ:17 / 18ನೇ ಮೇ , 2010 
ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಇಡಿ 79 ಡಿಸಿಇ 2009 ದಿನಾಂಕ: 24 .03.2010ರ ಅಧಿಸೂಚನೆಯ ಮೀಸಲಾತಿ 
ವರ್ಗದ ಕಾಲಂನಲ್ಲಿ “ ಪರಿಶಿಷ್ಟ ಜಾತಿ ” ಎಂಬುದರ ಬದಲಾಗಿ “ಸಾಮಾನ್ಯ ವರ್ಗ ” ಎಂದು ತಿದ್ದುಪಡಿ ಮಾಡಿ 
ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ.ಎಸ್. ವೇಣುಗೋಪಾಲ್ 
ಪಿ . ಆರ್. 871 

ಸರ್ಕಾರದ ಉಪ ಕಾರ್ಯದರ್ಶಿ , 
ಶಿಕ್ಷಣ ಇಲಾಖೆ, (ಉನ್ನತ ಶಿಕ್ಷಣ) 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪, ೨೦೧೦ 

೨೬೭೩ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 

ಅಧಿಸೂಚನೆ | 
ಸಂಖ್ಯೆ: ಆಕುಕ 28 ಪಿಟಿಡಿ 2010 , ಬೆಂಗಳೂರು, ದಿನಾಂಕ :19ನೇ ಮೇ , 2010 
ಆಯುಷ್ ಇಲಾಖೆಯಲ್ಲಿ ದಿನಾಂಕ:01- 01 - 2006 ರಲ್ಲಿರುವಂತೆ ಸಹಾಯಕ ಪ್ರಾಧ್ಯಾಪಕರು (ಹೋಮಿಯೋಪತಿ) 
ವೃಂದದ ಅಂತಿಮ ಜೇಷ್ಟತಾ ಪಟ್ಟಿಯನ್ನು ದಿನಾಂಕ:25 - 04 - 2007 ರಲ್ಲಿ ಹೊರಡಿಸಲಾಗಿದೆ. ಸಿ. ಸಿ. ಐ . ಎಂ . ನಾರ್ಮ್ ಅನ್ವಯ 
ವಿಷಯವಾರು/ ತಜ್ಞತೆವಾರು ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ರೂಪಿಸುವ ಬಗ್ಗೆ ಪರಿಶೀಲಿಸುತ್ತಿರುವುದರಿಂದ, 
ಇದುವರೆಗೂ ಜೇಷ್ಠತಾ ಪಟ್ಟಿಯನ್ನು ಹೊರಡಿಸಿರುವುದಿಲ್ಲ . 

ಈ ಹಿನ್ನೆಲೆಯಲ್ಲಿ, ಆಯುಷ್ ಇಲಾಖೆಯಲ್ಲಿ ದಿನಾಂಕ :01 - 01- 2010 ರಲ್ಲಿರುವಂತೆ ಸಹಾಯಕ ಪ್ರಾಧ್ಯಾಪಕರು 
(ಹೋಮಿಯೋಪತಿ) ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ಅನುಬಂಧದಲ್ಲಿರುವಂತೆ ಪ್ರಕಟಿಸಲಾಗುತ್ತದೆ. ಈ ಬಗ್ಗೆ 
ಬಾಧಿತರಿಂದ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ ಒಂದು ತಿಂಗಳೊಳಗಾಗಿ ತಮ್ಮ 
ಆಕ್ಷೇಪಣೆಗಳನ್ನು ಪೂರಕ ದಾಖಲಾತಿಗಳೊಂದಿಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ( ವೈದ್ಯಕೀಯ ಶಿಕ್ಷಣ), ಆರೋಗ್ಯ 
ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ವಿಧಾನ ಸೌಧ, ಬೆಂಗಳೂರು-1 ಇವರಿಗೆ ಸಲ್ಲಿಸತಕ್ಕದ್ದು. ನಿಗದಿತ ಅವಧಿಯ ನಂತರ 
ಬಂದಂತಹ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಆರ್ .ಎಸ್. ಇಟಗಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 

( ಭಾರತೀಯ ವೈದ್ಯ ಪದ್ಧತಿ) 

ಅನುಬಂಧ 
ದಿನಾಂಕ :01 -01- 2010 ರಲ್ಲಿರುವಂತೆ ಆಯುಷ್ ಇಲಾಖೆಯ ಸಹಾಯಕ ಪ್ರಾಧ್ಯಾಪಕರು (ಹೋಮಿಯೋಪತಿ) 

ವೃಂದದವರ ತಾತ್ಕಾಲಿಕ ಜೇಷ್ಠತಾ ಪಟ್ಟಿ 
ಸಹಾಯಕ ನೇರ ಮೀಸಲಾತಿ | ಜನ್ಯ ಸೇವೆಗೆ ಸೇರಿದ ನೈಜವಾಗಿ | ನೇಮಕಾತಿಗೆ/ 

ಷರಾ 
ಪ್ರಾಧ್ಯಾಪಕರ ನೇಮಕಾತಿ/ ವರ್ಗ | ದಿನಾಂಕ | ದಿನಾಂಕ ಮುಂಬಡ್ತಿ ಜೇಷ್ಠತೆಗೆ ನೈಜ 
ಹೆಸರು ಮುಂಬಡ್ತಿ/ 

ಹೊಂದಿದ | ಅರ್ಹತೆ 
ಶೀ / ಶ್ರೀಮತಿ ಇತರೆ 

ದಿನಾಂಕ ದಿನಾಂಕ 
ಡಾ :ಉಷಾ ಸಿ. | ಮುಂಬಡ್ತಿ | ಸಾಮಾನ್ಯ 16 -04 - 66 | 25 - 11 - 97 05 - 04 - 05 05 - 04 - 2005, 

ಉಪನ್ಯಾಸಕ ವೃಂದದಿಂದ 
ಡಾ :ಕೆ. ರಾಜೇಶ್ವರಿ | ಮುಂಬಡ್ತಿ | ಪ. ಜಾತಿ 06 - 05 - 65 | 27 - 11 - 97 05 - 04 - 05 05 -04 -2005 ಸಹಾಯಕ ಪ್ರಾಧ್ಯಾಪಕರ 
ಡಾ : ಟಿ, ಲಿಂಗರಾಜು | ಮುಂಬಡಿ | ಪ. ಪಂ . 25 - 03 - 66 | 21 -12 - 99 05 - 04 - 05 _ b5 - 04 - 2005) ವೃಂದಕ್ಕೆ 14 ಮತ್ತು 5 ನೇ 

ಬಿಂದುವಿನ ಎದುರಾಗಿ ಡಾ : ಸಿ. 
4 | ಡಾ:ಶಾಹಿದಾ ಮುಂಬಡ್ತಿ | ಸಾಮಾನ್ಯ 28 -05 -68 | 26 -11 -97 06 -08 -05 06 -08 -2005 

ಉಷಾ ಮತ್ತು ಡಾ :ಕೆ. ರಾಜೇಶ್ವರಿ 
ಎ .ಎಸ್. 

ಇವರಿಗೆ ದಿನಾಂಕ: 05 - 04 
5 | ಡಾ.ಲತಾ ಆರ್‌. ಮುಂಬಡ್ತಿ ಸಾಮಾನ್ಯ 17 -05- 69 26- 11- 97 29- 08 - 05 29 - 08 -2005 

2005 ರಂದು ಪದೋನ್ನತಿ 
6 ಡಾ :ಲಕ್ಷ್ಮೀ ಬಿ. ಎಸ್ . ಮುಂಬಡ್ತಿ ಸಾಮಾನ್ಯ | 19 -06 - 71 | 27 - 11 - 97 06 - 08 - 05 06 - 08 -2005 ನೀಡಲಾಗಿರುವುದರಿಂದ, 16 ನೇ 
ಡಾ : ಪವೀಣ್ ಮುಂಬಡ್ತಿ | ಸಾಮಾನ್ಯ | 02 - 10 - 67 | 28 - 11 - 97 | 31 - 08 - 05 ] 31 - 08 - 2005 ) 

ಬಿಂದುವಿಗೆ ಎದುರಾಗಿ ದಿನಾಂಕ: 
ಕುಮಾರ್ 

26 - 02 - 2005 ರಂದು ಡಾ : ಟಿ. 
ಡಾ : ಅಶೋಕ್ ಮುಂಬಡ್ತಿ | ಸಾಮಾನ್ಯ 21 -07 -70 | 27 -11-97 | 31 - 08 -05 31 -08 - 2005 

ಲಿಂಗರಾಜು ಇವರಿಗೆ ಸಹಾಯಕ 
ಕುಮಾರ್ ದಂತಕಾಳೆ 

ಪ್ರಾಧ್ಯಾಪಕರ ಹುದ್ದೆಗೆ 
ಮುಂಬಡ್ತಿ ಹೊಂದಿರುವ 
ಇವರಿಗೆ ಸಹಾಯಕ 
ಪಾಧ್ಯಾಪಕರ ವೃಂದದಲ್ಲಿ 
ದಿನಾಂಕ: 05 - 04 - 2005 ರ 
ದಿನಾಂಕವನ್ನು ಅರ್ಹತಾ 
ದಿನಾಂಕವನ್ನಾಗಿ ನಿಗದಿ 
ಪಡಿಸುವುದು ಸೂಕ್ತವಾಗಿರುತ್ತದೆ 
ಎಂದು ಸರ್ಕಾರದ ಪತ್ರ 


( 


ಸಂಖ್ಯೆ : 


|m)R 


೨೬೭೪ ಕರ್ನಾಟಕ ರಾಜ್ಯಪತ್ರ , ಗುರುವಾರ ಜೂನ್ ೨೪, ೨೦೧೦ 

ಭಾಗ - ೩ 
ಸಹಾಯಕ ನೇರ ಮೀಸಲಾತಿ | ಜನ ಸೇವೆಗೆ ಸೇರಿದ ನೈಜವಾಗಿ ನೇಮಕಾತಿಗೆ/ 
ಪ್ರಾಧ್ಯಾಪಕರ ನೇಮಕಾತಿ/ ವರ್ಗ | ದಿನಾಂಕ | ದಿನಾಂಕ | ಮುಂಬಡ್ತಿ ಜೇಷ್ಠತೆಗೆ ನೈಜ 
ಹೆಸರು ಮುಂಬಡ್ತಿ/ 

ಹೊಂದಿದ ಅರ್ಹತೆ 
ಶ್ರೀ | ಶ್ರೀಮತಿ ಇತರೆ 

ದಿನಾಂಕ ದಿನಾಂಕ 
ಡಾ :ರೇಣುಕಾ | ಮುಂಬಡ್ತಿ | ಸಾಮಾನ್ಯ | 02 -10 - 66 ] 01 -12 -97 | 31 - 08 - 05 [ 31 - 08 - 2005 

ಆಕುಕ 171 ಪಿಟಿಡಿ 2005 , 
ಸಿದಾಮಪ್ಪ 

ದಿನಾಂಕ:01- 09 - 2006ರಲ್ಲಿ 
ಪಾಟೀಲ್ 

ಅಭಿಪ್ರಾಯ ನೀಡಿದೆ. ಸರ್ಕಾರದ 
ಡಾ : ಮಲ್ಲಿನಾಥ ಮುಂಬಡ್ತಿ | ಪ. ಜಾತಿ | 02 - 08 - 63| 21 - 12 - 98 | 31 - 08 - 05 31 - 08 - 2005 

ಪತ್ರ ಸಂಖ್ಯೆ :ಆಕುಕ 171 ಪಿಟಿಡಿ 
2004, ದಿನಾಂಕ:15 -12 - 2006 
ರಲ್ಲಿ ಜೇಷ್ಠತೆಯಲ್ಲಿ ಹಿರಿಯರಾದ 
ಡಾ:ಸಿ. ಉಷಾ ಮತ್ತು ಡಾ:ಕೆ. 
ರಾಜೇಶ್ವರಿ ಇವರಿಗೆ ದಿನಾಂಕ: 
05 -04- 2005 ರಂದು 
ಸಹಾಯಕ ಪ್ರಾಧ್ಯಾಪಕರ 
ಹುದ್ದೆಗೆ ಪದೋನ್ನತಿ ನೀಡಿದ್ದು, 
ಜೇಷ್ಠತೆಯಲ್ಲಿ ಕಿರಿಯರಾದ 
ಡಾ :ಟಿ. ಲಿಂಗರಾಜು ಇವರಿಗೆ 
ಬ್ಯಾಕ್‌ಲಾಗ್ ಅಡಿಯಲ್ಲಿ 
ದಿನಾಂಕ :26 - 02 - 2005 ರಂದು 
ಪದೋನ್ನತಿ ನೀಡಿರುವುದರಿಂದ, 
ಡಾ : ಟಿ. ಲಿಂಗರಾಜು ಇವರಿಗೆ 
ಸಹಾಯಕ ಪ್ರಾಧ್ಯಾಪಕರ 
ಹುದ್ದೆಯಲ್ಲಿ ದಿನಾಂಕ: 05 -04 
2005 ರಿಂದ ಅರ್ಹತಾ 
ದಿನಾಂಕ ವನ್ನು ನಿಗದಿಗೊಳಿಸಲು 
ಸೂಚಿಸಿದೆ. ಅದರಂತೆ ಜೇಷ್ಠತೆ 
ನೀಡಿದೆ ( ಪ್ರತಿಗಳನ್ನು 

ಲಗತ್ತಿಸಿದೆ). 
ಡಾ : ಆನಂದ ಮುಂಬಡ್ತಿ | ಪ. ಪಂ . 01 -07- 72 05 - 02 - 03 14 - 09 - 06 _ 14 -09 - 2006) 
ಮಾಣಿಕಪ 

ಆರ್ . ಎಸ್ , ಇಟಗಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 855 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 

( ಭಾರತೀಯ ವೈದ್ಯ ಪದ್ಧತಿ) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 

ಅಧಿಸೂಚನೆ | 
ಸಂಖ್ಯೆ: ಆಕುಕ 35 ಪಿಟಿಡಿ 2010, ಬೆಂಗಳೂರು, ದಿನಾಂಕ:19ನೇ ಮೇ , 2010 
ಆಯುಷ್ ಇಲಾಖೆಯಲ್ಲಿ ದಿನಾಂಕ:01 - 01 - 2006 ರಲ್ಲಿರುವಂತೆ ಸಹಾಯಕ ಪ್ರಾಧ್ಯಾಪಕರು ( ಯುನಾನಿ) ವೃಂದದ 
ಅಂತಿಮ ಜೇಷ್ಠತಾ ಪಟ್ಟಿಯನ್ನು ದಿನಾಂಕ: 16 - 04 - 2007 ರಲ್ಲಿ ಹೊರಡಿಸಲಾಗಿದೆ. ಸಿ.ಸಿ.ಐ . ಎಂ . ನಾರ್ಮ್ ಅನ್ವಯ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪, ೨೦೧೦ 

೨೬೭೫ 
ವಿಷಯವಾರು / ತಜ್ಞತೆವಾರು ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ರೂಪಿಸುವ ಬಗ್ಗೆ ಪರಿಶೀಲಿಸುತ್ತಿರುವುದರಿಂದ, 
ಇದುವರೆಗೂ ಜೇಷ್ಠತಾ ಪಟ್ಟಿಯನ್ನು ಹೊರಡಿಸಿರುವುದಿಲ್ಲ. 

ಈ ಹಿನ್ನೆಲೆಯಲ್ಲಿ, ಆಯುಷ್ ಇಲಾಖೆಯಲ್ಲಿ ದಿನಾಂಕ:01 - 01-2010 ರಲ್ಲಿರುವಂತೆ ಸಹಾಯಕ ಪ್ರಾಧ್ಯಾಪಕರು 
( ಯುನಾನಿ) ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ಅನುಬಂಧದಲ್ಲಿರುವಂತೆ ಪ್ರಕಟಿಸಲಾಗುತ್ತದೆ. ಈ ಬಗ್ಗೆ ಬಾಧಿತರಿಂದ 
ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ ಒಂದು ತಿಂಗಳೊಳಗಾಗಿ ತಮ್ಮ 
ಆಕ್ಷೇಪಣೆಗಳನ್ನು ಪೂರಕ ದಾಖಲಾತಿಗಳೊಂದಿಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ( ವೈದ್ಯಕೀಯ ಶಿಕ್ಷಣ), ಆರೋಗ್ಯ 
ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ವಿಧಾನ ಸೌಧ, ಬೆಂಗಳೂರು-1 ಇವರಿಗೆ ಸಲ್ಲಿಸತಕ್ಕದ್ದು. ನಿಗದಿತ ಅವಧಿಯ ನಂತರ 
ಬಂದಂತಹ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

* ಆರ್.ಎಸ್ . ಇಟಗಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 

( ಭಾರತೀಯ ವೈದ್ಯ ಪದ್ಧತಿ) 

ಅನುಬಂಧ 
ದಿನಾಂಕ:01 - 01 - 2010 ರಲ್ಲಿರುವಂತೆ ಆಯುಷ್ ಇಲಾಖೆಯ ಸಹಾಯಕ ಪ್ರಾಧ್ಯಾಪಕರು ( ಯುನಾನಿ) 

ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿ . 
ಹೆಸರು | ನೇರ ಮೀಸಲಾತಿ ಜನ್ಮ | ಸೇವೆಗೆ ನೈಜವಾಗಿ ನೇಮಕಾತಿಗೆ / ಷರಾ| 
ಶೀ /ಶ್ರೀಮತಿ ನೇಮಕಾತಿ / / ವರ್ಗ ದಿನಾಂಕ | ಸೇರಿದ 

ಮುಂಬಡ್ತಿ ಜೇಷ್ಠತೆಗೆ ನೈಜ 
ಮುಂಬಡ್ತಿ / 

ದಿನಾಂಕ ಹೊಂದಿದ 

ಅರ್ಹತೆ 
ಇತರೆ 

ದಿನಾಂಕ 

ದಿನಾಂಕ 
ಡಾ: ಅನೀಸ್ ಅಹಮ್ಮದ್ | ಮುಂಬಡ್ತಿ ಸಾಮಾನ್ಯ 01 - 06 - 57 09 - 12 - 85 12 -07- 1999 12 - 07 - 1999 


* 
) 


2 


1 


. 


2 . 


ಡಾ : ಸಿ , ಜಿಲಾನಿ 


ಮುಂಬಡಿ ( ಸಾಮಾನ್ಯ 04 - 05 - 61 | 07 - 12 - 85 | 12 - 07 - 1999 [12 - 07 - 1999 


ಡಾ:ಎ. ಎಂ . ಮಹಮದ್ | ಮುಂಬಡ್ತಿ ಸಾಮಾನ್ಯ 09 - 08- 53 08- 01- 86 12- 07 -1999 12 - 07- 1999 
ಖಲೀಲುಲ್ಲಾ ಷರೀಫ್ 
ಡಾ : ಎಂ .ಎನ್ . | ಮುಂಬಡ್ತಿ ಸಾಮಾನ್ಯ 07 - 06 -59 08 - 01- 86 | 12 - 07 -1999 12 - 07 - 1999 
ಮಲ್ಲೇಶಗೌಡ 
ಡಾ :ಶಾಹೀನಾ ಬೇಗಂ | ಮುಂಬಡ್ತಿ ಸಾಮಾನ್ಯ 12 - 01 -59 03 - 08- 87 23 - 05 - 2000 23 - 05 - 2000 
ಡಾ :ಸಲ್ಮಾ ಬಾನು | ಮುಂಬಡ್ತಿ ಸಾಮಾನ್ಯ 01 -06 - 61 04 -02 - 91 23 - 12 -2000 23 -12 - 2000 
ಡಾ :ರಹಮತುಲ್ಲಾ ಮುಂಬಡ್ತಿ ಸಾಮಾನ್ಯ 29 -07-58 23 -10 -86 13 - 02 -2001 13 -02- 2001 
ಷರೀಫ್ ಎ . ಆರ್ . 
ಡಾ :ರಕ್ಷಿಂದಾ ಸುಭಾನಿ ಮುಂಬಡ್ತಿ ಸಾಮಾನ್ಯ 01- 10 - 59 29- 10 - 86 13 -02 - 2001 13 - 02- 2001 
ಡಾ :ಉಮಾಜ್ ಮುಂಬಡ್ತಿ ಸಾಮಾನ್ಯ 01 - 06 - 59 28 -10- 86 06- 03 - 2002 06 - 03- 2002 
ಮುಬೀನ್ 
ಡಾ :ಲತೀಫ್ ಅಹಮ್ಮದ್ | ಮುಂಬಡ್ತಿ ಸಾಮಾನ್ಯ 27 - 07 -58 30 -10 - 86 21 - 06 - 2005 21 - 06 -2005 
ಜಿ, ಇಂಡಿಕರ್ 


8 


| 


10 


೨೬೭೬ 


ಹೆಸರು 


ನೈಜವಾಗಿ 


ಶ್ರೀ /ಶ್ರೀಮತಿ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪, ೨೦೧೦ 

ಭಾಗ- ೩ 
ನೇರ ಮೀಸಲಾತಿ ಜನ್ಯ ಸೇವೆಗೆ 

ನೇಮಕಾತಿಗೆ / ಷರಾ 
[ನೇಮಕಾತಿ |\ / ವರ್ಗ ದಿನಾಂಕ | ಸೇರಿದ 

ಮುಂಬಡ್ತಿ | 

ಜೇಷ್ಠತೆಗೆ ನೈಜ 
ಮುಂಬಡ್ತಿ | 

ದಿನಾಂಕ 

ಹೊಂದಿದ ಅರ್ಹತೆ 
ಇತರೆ 

ದಿನಾಂಕ 

ದಿನಾಂಕ 


11 | ಡಾ : ಮಹಮ್ಮದ್ 

ಮುಂಬಡ್ತಿ ಸಾಮಾನ್ಯ 22 - 12 - 62 | 01 - 01 - 96 21 - 06 - 2005 21 - 06 - 2005 
ಸೈಯದ್ 
12 | ಡಾ :ಫಯಾಜ್ | ಮುಂಬಡ್ತಿ ಸಾಮಾನ್ಯ 03 - 03 - 61 28 -10 - 86 21 - 06 - 2005 21 - 06 - 2005 
ಅಹಮ್ಮದ್ ಷರೀಫ್ 

ಆರ್ . ಎಸ್ . ಇಟಗಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 881 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 

( ಭಾರತೀಯ ವೈದ್ಯ ಪದ್ಧತಿ) 
ಸಮಾಜ ಕಲ್ಯಾಣ ಇಲಾಖೆ 

ಅಧಿಕೃತ ಜ್ಞಾಪನ 
ಸಂಖ್ಯೆ : ಸಕಇ 01 ಪಕಸೇ 2009 , ಬೆಂಗಳೂರು, ದಿನಾಂಕ:20ನೇ ಮೇ , 2010 
ವಿಷಯ : ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರು/ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು/ 

ಯೋಜನಾ ಸಮನ್ವಯಾಧಿಕಾರಿ ವೃಂದದ ತಾತ್ಕಲಿಕ (Provisional) ಜೇಷ್ಠತೆ ಬಗ್ಗೆ . 
ಉಲ್ಲೇಖ: ಸರ್ಕಾರದ ಅಧಿಸೂಚನೆ ಸಂ : ಸಕಇ 41 ಪಕಸೇ 2006 , ದಿ:07 - 08 - 2006. 

ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರು/ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು / ಯೋಜನಾ 
ಸಮನ್ವಯಾಧಿಕಾರಿ ವೃಂದದ ತಾತ್ಕಲಿಕ (Provisional) ಜೇಷ್ಠತಾ ಪಟ್ಟಿಯನ್ನು ದಿ:01- 01- 2010 ರಲ್ಲಿದ್ದಂತೆ ಇದಕ್ಕೆ 
ಲಗತ್ತಿಸಿರುವ ಅನುಬಂಧದಲ್ಲಿ ನೀಡಲಾಗಿದೆ. ಸದರಿ ಪಟ್ಟಿಯಲ್ಲಿ ನಮೂದಿಸಿರುವ ಯಾವುದೇ ಅಂಶಗಳ ಕುರಿತಂತೆ 
ಸಲಹೆ: ಆಕ್ಷೇಪಣೆಗಳಿದ್ದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಲಿಖಿತ ಮೂಲಕ ಈ ಅಧಿಕೃತ ಜ್ಞಾಪನಾವನ್ನು ಪ್ರಕಟಿಸಿದ 
ದಿನಾಂಕದಿಂದ 30 ದಿನಗಳೊಳಗಾಗಿ ಸರ್ಕಾರದ ಕಾರ್ಯದರ್ಶಿಗಳು ಸಮಾಜ ಕಲ್ಯಾಣ ಇಲಾಖೆ, ವಿಕಾಸಸೌಧ, 2ನೇ ಮಹಡಿ, 
ಕೊಠಡಿ ಸಂಖ್ಯೆ:229 , ಡಾ ಬಿ. ಆರ್. ಅಂಬೇಡ್ಕರ್‌ ರಸ್ತೆ, ಬೆಂಗಳೂರು-560001 ಇವರಿಗೆ ಸಲ್ಲಿಸತಕ್ಕದ್ದು. ಉಲ್ಲೇಖಿತ ಅವಧಿಯ 
ನಂತರ ಸ್ವೀಕರಿಸುವ ಯಾವುದೇ ಸಲಹೆ / ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಎ. ಎಂ . ಚಿದಾನಂದಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 1 

ಸಮಾಜ ಕಲ್ಯಾಣ ಇಲಾಖೆ. 

ಅನುಬಂಧ 
ದಿನಾಂಕ:01 / 01 / 2010 ರಲ್ಲಿದ್ದಂತೆ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರು/ ಜಿಲ್ಲಾ ಸಮಾಜ 

ಕಲ್ಯಾಣಾಧಿಕಾರಿಗಳು/ಯೋಜನಾ ಸಮನ್ವಯಾಧಿಕಾರಿಗಳು/ ಆಳಿತಾಧಿಕಾರಿ ವೃಂದದ ಜೇಷ್ಠತಾ ಪಟ್ಟಿ 
ಹೆಸರು ಶ್ರೀಯುತರಾದ ನೇರ ಜನ್ಮ ದಿನಾಂಕ ಸೇವೆಗೆ ಸೇರಿದ | ನೈಜವಾಗಿ ನೇಮಕಾತಿಗೆ/ ಷರಾ 
ನೇಮಕಾತಿ 

ದಿನಾಂಕ ಮುಂಬಡ್ತಿ ಜೇಷ್ಠತೆಗೆ 
ಮುಂಬಡ್ತಿ/ 

ಹೊಂದಿದ 

ನೈಜವಾದ 
ಇತರೆ 

ದಿನಾಂಕ ಅರ್ಹತಾ 

ದಿನಾಂಕ 
ನೇರ 
1 ಎಂ . ಆರ್‌. ಶಶಿಕುಮಾರ್ ನೇಮಕಾತಿ | 08 /041952 | 12 / 08 /1983 

12 / 08 /1983 


(q 


ಭಾಗ - ೩ 


ಹೆಸರು ಶ್ರೀಯುತರಾದ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪, ೨೦೧೦ 

೨೬೭೭ 
ನೇರ ಜನ್ಮ ದಿನಾಂಕ ಸೇವೆಗೆ ಸೇರಿದ | ನೈಜವಾಗಿ ನೇಮಕಾತಿಗೆ / ಷರಾ 
ನೇಮಕಾತಿ 

ದಿನಾಂಕ ಮುಂಬಡ್ತಿ | ಜೇಷ್ಠತೆಗೆ 
ಮುಂಬಡ್ತಿ/ 

ಹೊಂದಿದ 
ಇತರೆ 

ದಿನಾಂಕ ಅರ್ಹತಾ 

ದಿನಾಂಕ 


ನೈಜವಾದ 


ನೇರ 
ನೇಮಕಾತಿ | 08 /06 /1959 | 20 /03 /1993 


2 ಡಾ || ವಿ . ಸೌಂದರ್ ರಾಜ್ 


20 / 03 /1993 


ನೇರ 
ನೇಮಕಾತಿ | 01 / 06 /1958 | 20 / 03/1993 


3 ಡಿಗ್ಗೆ ಶಿವಾಜಿ 


20 / 03 /1993 


ನೇರ 
ನೇಮಕಾತಿ | 11 /04 /1969 | 20/ 05 /1997 


4 ಆರ್ .ಸತ್ಯಶ್ರೀ 


20 /05 /1997 


ನೇರ 


5 ಡಾ | ಎಂ . ಸಿ.ಶ್ರೀನಿವಾಸ 


ನೇಮಕಾತಿ | 18 /10 /1956 | | 20 / 05 /1997 


20 /05 /1997 


ನೇರ 


6 ವಿರೂಪಾಕ್ಷ 


ನೇಮಕಾತಿ | 24 /07 /1972 | 25 / 09 /1999 


25 / 09 /1999 


ನೇರ 
ನೇಮಕಾತಿ | 01/ 06 /1974 | 19 /06 /2002 


7 ಪಿ . ನಾಗೇಶ್ 


19 / 06 / 2002 


8 ಆರ್. ಜಿ .ಓಲೇಕಾರ್ 


ಮುಂಬಡ್ತಿ 


| 01/ 06 /1952 


| 27 / 09 /1975 | 06 /10 /1999 


06 /10/1999 


9 ನಾಗರತ್ನಮ್ಮ 


ಮುಂಬಡ್ತಿ | 15 / 01 /1956 | 12 /10/1979 | 06 /10 /1999 | 06 /10 /1999 


ನೇರ 
ನೇಮಕಾತಿ | 25 / 06 /1973 | 01/ 04 /2006 


10 ಬಿ .ಊರ್ಮಿ ಳ 


01 / 04 /2006 


11 ವೈ . ಬಿ. ಅರ್ಚನ 


ನೇರ 
ನೇಮಕಾತಿ | 15 / 05 /1975 


| 01 /04 /2006 


01/ 04 /2006 


ನೇರ| 
ನೇಮಕಾತಿ | 01/06/1970 


12 ಚಂದ್ರನಾಯಕ್ . ಯು 


| 01 / 04 /2006 


01/ 04 /2006 


ನೇರ 
ನೇಮಕಾತಿ | 01/08/1972 | 01/ 04 /2006 


13 ಗಣೇಶಪ್ಪ. ಎಂ . 


01 / 04 / 2006 


ನೇರ 


14 ಆರ್ .ಶ್ರೀಧರ್ 


ನೇಮಕಾತಿ | 31 /081973 | 01/04 /2006 


01/04 /2006 


ನೇರ 
ನೇಮಕಾತಿ | 09 / 06 /1974 | 03 / 02 /2006 


15 ಅರುಣ್ ಫುರ್ಟಾಡೋ 


03 / 02 / 2006 


16 ಅಲ್ಲಾ ಬಕಷ್. ಎಂ .ಎಸ್. 


ನೇರ 
| ನೇಮಕಾತಿ | 15 /04 /1976 | 03 / 02 /2006 | 


03 / 02 / 2006 


ನೈಜವಾದ 


೨೬೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪, ೨೦೧೦ 

ಭಾಗ - ೩ 
ಹೆಸರು ಶ್ರೀಯುತರಾದ ನೇರ ಜನ್ಮ ದಿನಾಂಕ ಸೇವೆಗೆ ಸೇರಿದ | ನೈಜವಾಗಿ ನೇಮಕಾತಿಗೆ/ ಷರಾ 
ನೇಮಕಾತಿ 

ದಿನಾಂಕ ಮುಂಬಡ್ತಿ | ಜೇಷ್ಠತೆಗೆ 
ಮುಂಬಡ್ತಿ/ 

ಹೊಂದಿದ 
ಇತರೆ 

ದಿನಾಂಕ ಅರ್ಹತಾ 

ದಿನಾಂಕ 
ಬಂಡೇನವಾಜ್ 

ನೇರ 
17 ಕೇಸುದರಾಜ್ ನೇಮಕಾತಿ | 22 / 010969 | 03 / 02 /2006 

03/02 /2006 


ನೇರ 
ನೇಮಕಾತಿ | 10 / 03 /1974 | 03 /02/2006 


18 ರಾಜೇಶ್. ಜಿ.ಗೌಡ 


03 / 02 / 2006 


ನೇರ 
ನೇಮಕಾತಿ | 01 /06/1970 | 03 / 02 /2006 


19 ಕಲ್ಲೇಶ್ 


03 /02 /2006 


ನೇರ 
ನೇಮಕಾತಿ | 03 /01 /1971 ) | 03 / 02 /2006 


20 ಉಮಾ ಸಾಲಿಗೌಡರ್ 


03/ 02 /2006 


ನೇರ 


21 ಸುಮಯಾ ರೂಹಿ 


[ 09/ 05 /1976 | 03 / 02 /2006 


03 / 02 / 2006 


ನೇರ 
ನೇಮಕಾತಿ | 14 /11 977 | 03 / 02 / 2006 


22 ಹೆಚ್ .ನಟರಾಜು 


03 / 02 /2006 


ನೇರ 


23 ಮುಲ್ಲ ಸಾಬೀರ್ ಅಹ್ಮದ್ 


ನೇಮಕಾತಿ | 20 /02 /1974 | 03 / 02 /2006 


03/ 02 / 2006 


ನೇರ 
( ನೇಮಕಾತಿ | 16/04 /972 | 03 / 02 /2006 


24 ಪ್ರತಿಭಾ. ಎಸ್. 


03 / 02 / 2006 


ನೇರ 
| ನೇಮಕಾತಿ | 09 /10 / 975 | 03/ 02 /2006 


25 ಮಾಯಾದೇವಿ ಗಲಗಲಿ 


03 / 02 / 2006 


ನೇರ 


26 ಹೆಚ್ . ಎಸ್ . ಶಿವರಾಮು 


ನೇಮಕಾತಿ | 01/06/1970 | 27 /06/2006 


27 / 06 /2006 


ನೇರ 
27 ವೆಂಕಟರವಣರೆಡ್ಡಿ . ಇ .ವಿ. ನೇಮಕಾತಿ | 01/ 06 /1978 | 27 /06/2006 

27 / 06 /2008 

ಎ. ಎಂ . ಚಿದಾನಂದಸ್ವಾಮಿ 
ಪಿ . ಆರ್ .884 

ಸರ್ಕಾರದ ಅಧೀನ ಕಾರ್ಯದರ್ಶಿ -1 

ಸಮಾಜ ಕಲ್ಯಾಣ ಇಲಾಖೆ. 
ಸಮಾಜ ಕಲ್ಯಾಣ ಇಲಾಖೆ 
ಅಧಿಕೃತ ಜ್ಞಾಪನ ಸಂಖ್ಯೆ:ಸಕಇ 01 ಪಕಸೇ 2009, ಬೆಂಗಳೂರು, ದಿನಾಂಕ:20ನೇ ಮೇ , 2010 
ವಿಷಯ : ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ತಾಲ್ಲೂಕು ಸಮಾಜ ಕಲ್ಯಾಣ ಅಧಿಕಾರಿ ವೃಂದದ ತಾತ್ಕಲಿಕ 

( Provisional ) ಜೇಷ್ಠತೆ ಬಗ್ಗೆ. 
ಉಲ್ಲೇಖ: ಸರ್ಕಾರದ ಅಧಿಸೂಚನೆ ಸಂ : ಸಕಇ 41 ಪಕಸೇ 2006 , ದಿ:07 - 08 - 2006. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪, ೨೦೧೦ 

೨೬೭೯ 
ಸಮಾಜ ಕಲ್ಯಾಣ ಇಲಾಖೆಯ ತಾಲ್ಲೂಕು ಸಮಾಜ ಕಲ್ಯಾಣ ಅಧಿಕಾರಿ ವೃಂದದ ತಾತ್ಕಲಿಕ ( Provisional) 
ಜೇಷ್ಟತಾ ಪಟ್ಟಿಯನ್ನು ದಿ: 01- 01 -2010 ರಲ್ಲಿದ್ದಂತೆ ಇದಕ್ಕೆ ಲಗತ್ತಿಸಿರುವ ಅನುಬಂಧದಲ್ಲಿ ನೀಡಲಾಗಿದೆ. ಸದರಿ ಪಟ್ಟಿಯಲ್ಲಿ 
ನಮೂದಿಸಿರುವ ಯಾವುದೇ ಅಂಶಗಳ ಕುರಿತಂತೆ ಸಲಹೆ: ಆಕ್ಷೇಪಣೆಗಳಿದ್ದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಲಿಖಿತ ಮೂಲಕ 
ಈ ಅಧಿಕೃತ ಜ್ಞಾಪನಾವನ್ನು ಪ್ರಕಟಿಸಿದ ದಿನಾಂಕದಿಂದ 30 ದಿನಗಳೊಳಗಾಗಿ ಸರ್ಕಾರದ ಕಾರ್ಯದರ್ಶಿಗಳು ಸಮಾಜ 
ಕಲ್ಯಾಣ ಇಲಾಖೆ, ವಿಕಾಸಸೌಧ, 2ನೇ ಮಹಡಿ, ಕೊಠಡಿ ಸಂಖ್ಯೆ: 229, ಡಾ||ಬಿ.ಆರ್. ಅಂಬೇಡ್ಕರ್ ರಸ್ತೆ , ಬೆಂಗಳೂರು-560001 
ಇವರಿಗೆ ಸಲ್ಲಿಸತಕ್ಕದ್ದು. ಉಲ್ಲೇಖಿತ ಅವಧಿಯ ನಂತರ ಸ್ವೀಕರಿಸುವ ಯಾವುದೇ ಸಲಹೆ / ಆಕ್ಷೇಪಣೆಗಳನ್ನು 
ಪರಿಗಣಿಸಲಾಗುವುದಿಲ್ಲ. 

ಎ. ಎಂ . ಚಿದಾನಂದಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ -1 

ಸಮಾಜ ಕಲ್ಯಾಣ ಇಲಾಖೆ. 

ಅನುಬಂಧ 
ದಿನಾಂಕ:01/ 01 /2010 ರಲ್ಲಿದ್ದಂತೆ ತಾಲ್ಲೂಕು ಸಮಾಜ ಕಲ್ಯಾಣಾಧಿಕಾರಿಗಳ ವೃಂದದ ತಾತ್ಕಲಿಕ ಜೇಷ್ಠತಾ ಪಟ್ಟಿ 
ನೌಕರರ ಹೆಸರು ನೇರ ಜನ್ಮ ದಿನಾಂಕ ಸೇವೆಗೆ ಸೇರಿದ | ನೈಜವಾಗಿ | ನೇಮಕಾತಿಗೆ/ ಷರಾ 
ನೇಮಕಾತಿ 

ದಿನಾಂಕ ಮುಂಬಡ್ತಿ 

ಜೇಷ್ಠತೆಗೆ 
ಮುಂಬಡ್ತಿ/ 

ಹೊಂದಿದ ನೈಜವಾದ 
ಇತರೆ 

ದಿನಾಂಕ ಅರ್ಹತಾ 

ದಿನಾಂಕ 


*) 


1 ಆರ್. ಎಂ . ಮಾಳದ್ಕರ್‌ 


ಮುಂಬಡ್ತಿ | 01/ 06 /1944 


17/ 05 /2001 [ 17/ 05/ 2001 


2 ವೈ . ಎಸ್ .ಶಿವಲಿಂಗಯ್ಯ 


3 ಹೆಚ್ .ಎಸ್ . ಜಯದೇವನ್ 


4 ಯು . ಹೆಚ್ . ಮೀನಾಕ್ಷಿ 


5 ಫಯಾಜ್ ಅಹಮದ್ 


ಮುಂಬಡ್ತಿ 01/ /1944 | 03/05 /1966 | 17/05 /2001 | 17/05 /2001 
ಮುಂಬಡ್ತಿ 13 /10 /1944 | 24 / 05 /1966 | 17 / 05 / 2001 | 17 / 05 / 2001 
ಮುಂಬಡ್ತಿ 19 /06/1946 | 28/ 03 /1973 | 17/05 /2001 17 /05/ 2001 
ಮುಂಬಡ್ತಿ 01/02 /1946 | 28/ 03 /1973 [ 17 /05 /2001 | 17/05 /2001 
ಮುಂಬಡ್ತಿ 24 /03 /1949 | 28 /03 /1973 17 /05 /2001 17/05/2001 
ಮುಂಬಡ್ತಿ 07 /09/1948 28/03/1973 17 /05 /2001 | 17/05/2001 
ಮುಂಬಡ್ತಿ 25 /01 /1949 | 28/03 /1973 | 17 /05 /2001 17/05/2001 


6 ರಫೀಕ್ ಅಹಮದ್ 


7 ಕ್ಯು . ಜೆ. ಆರ್ಥರ್ 


8 ಪಿ . ಕೆ. ಗಣೇಶ್ 


ಮುಂಬಡ್ತಿ 


01/ 06 /1949 


28 / 03/1973 


| 17 /05 / 2001 | 17 / 05 / 2001 


ಮುಂಬಡ್ತಿ | 01 / 07 /1949 


28/ 03 /1973 | 17 / 05 / 2001 | 17 / 05 / 2001 


ಮುಂಬಡ್ತಿ 


01/ 01/1950 


28 /03 /1973 | 17 / 05 /2001 | 17 / 05 / 2001 


9 ಎಲ್.ಎಲ್.ಓಜಪ್ಪಗೋಳ್ 
10 ಹುಚ್ಚಪ್ಪ ಜಡೆಪ್ಪ 
11 ಎಸ್.ಸಿ. ಮತ್ತಿಹಳ್ಳಿ 
12 ಲಕ್ಷ್ಮೀಕಾಂತ 
13 ಆರ್‌. ಗುರುಸಿದ್ದಪ್ಪ 
14 ಆರ್. ಸತ್ಯನಾರಾಯಣಶೆಟ್ಟಿ 
15 ಸಿ.ಎನ್. ವಿಶ್ವೇಶ್ವರ 


ಮುಂಬಡ್ತಿ 


11 /03 /1950 


28 / 03 /1973 | 17 / 05 / 2001 | 17 / 05/ 2001 


ಮುಂಬಡ್ತಿ 13 / 08 /1950 28 /03 /1973 | 17 /05/ 2001 | 17 /05/ 2001 

ಮುಂಬಡ್ತಿ 29 /10 / 950 | 28 /03 /1973 17/05 /2001 17 /05/ 2001 
| ಮುಂಬಡ್ತಿ 15 /12 /1950 | 28 /03 /1973 | 17/05 /2001 | 17 /05/ 2001 


೨೬೮೦ 


ನೌಕರರ ಹೆಸರು 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪, ೨೦೧೦ 

ಭಾಗ - ೩ 
ನೇರ ಜನ್ಮ ದಿನಾಂಕ ಸೇವೆಗೆ ಸೇರಿದ | ನೈಜವಾಗಿ ನೇಮಕಾತಿಗೆ/ ಷರಾ 
ನೇಮಕಾತಿ 

ದಿನಾಂಕ ಮುಂಬಡ್ತಿ ಜೇಷ್ಠತೆಗೆ 
ಮುಂಬಡ್ತಿ/ 

ಹೊಂದಿದ 

ನೈಜವಾದ 
ಇತರೆ 

ದಿನಾಂಕ ಅರ್ಹತಾ 

ದಿನಾಂಕ 
ಮುಂಬಡ್ತಿ 09/01 / 951 | 28 /03/1973 17 /05/ 2001 | 17 / 05/ 2001 


16 ಎಸ್ . ಎಂ .ಜ್ಯೋತಿ 


17 ವಿ . ಹೆಚ್ . ಭಂಡಾರಿಗಲ್ 


ಮುಂಬಡಿ 


09 / 05 /1948 


28 / 03 /1973 | 17 /05/ 2001 | 17 / 05/ 2001 


18 ಎಂ .ವಿ .ಶ್ರೀನಿವಾಸಲು 


ಮುಂಬಡ್ತಿ | 09 / 04 /1954 | 28 / 03 /1973 | 17/ 05 / 2001 | 17 /05 /2001 


19 ಪಿ . ಜಿ.ಕಾವೇರಮ್ಮ 


ಮುಂಬಡ್ತಿ 


19/ 05 /1952 | 28/03/1973 


17 /05 /2001 


17 /05 /2001 


20 ಹನುಮಂತು 


ಮುಂಬಡ್ತಿ | 16/10 /1949 | 28/ 03/1973 | 17/05/2001 | 17/05/2001 


21 ಜೆ. ಬಿ. ಸಾಗರ್ 


ಮುಂಬಡ್ತಿ 


01/ 06 /1949 


28 / 03 /1973 | 17 / 05 / 2001 | 17 / 05 / 2001 


22 ನಾಗೇಶ್ ಮಸ್ತಾನ್ 
23 ಎಸ್.ಎಸ್ . ಸುಂದರಿ 


ಮುಂಬಡ್ತಿ 15 / 081946 1 28 / 03 /1973 | 17 / 05 / 2001 | 17 / 05 / 2001 
ಮುಂಬಡ್ತಿ 17 /07/1949 | 24/09/1971 _ 17 /05/2001 17 /05/ 2007 
ಮುಂಬಡ್ತಿ | 12/05 /1948 | 08 /01/ 972 | 17 / 05 /2001 | 17 / 05 /2001 
ಮುಂಬಡ್ತಿ 10 / 021947 06 /07/1974 17/05/2001 | 17/05/2001 


24 ಸಿ.ಚಾಮಯ್ಯ 


25 ಎನ್. ಟಿ.ಭಟ್ 


26 ಎಂ . ಸಿ. ರಾಮಕೃಷ್ಣ 


ಮುಂಬಡ್ತಿ 


| 01 /08 /1958 


03 /10 /1979 


| 17 /05/ 2001 | 17 / 05 /2001 


27 ಶ್ರೀನಿವಾಸರಾವ್ 


ಮುಂಬಡ್ತಿ | 05 /04 /1946 


06 / 07 /1974 | 17 /05/ 2001 | 17 /05 / 2001 


28 ಹಾಜಿರಾಬೇಗಂ 


ಮುಂಬಡ್ತಿ 


11 / 06 /1953 


19 /05 /1973 | 17 / 05 / 2001 | 17 / 05 / 2001 


29 ಟಿ.ಎಸ್.ತಿಮ್ಮಪ್ಪ 


30 ಬಿ . ಡಿ .ದೇಶಪಾಂಡೆ 


31 ಸಿ . ಎಸ್ .ಶಿವಮೂರ್ತಿ 


32 ಎಂ .ನಾಗರಾಜು 


33 ಎಸ್. ಹೆಚ್ .ನೇಸರ್ಗಿ 
34 ಚೌಡಯ್ಯ 
35 ಎಸ್. ಬಿ. ಸಾದಿಯೇ 


ಮುಂಬಡ್ತಿ 06/03/1954 | 27/09/1975 | 17 /05/ 2001 | 17 / 05/2001 

ಮುಂಬಡ್ತಿ 01/ 06 /1952 27/ 09 /1975 | 17/ 05 / 2001 17/ 05/ 2001 
| ಮುಂಬಡ್ತಿ | 15 /03/1954 | 27 /09 /1975 | 17 /05/2001 | 17/05/2001 

ಮುಂಬಡ್ತಿ 01/03/1953 | 27/09 /1957 17/05/2001 17/05/2001 
ಮುಂಬಡ್ತಿ | 18/ 02 /1951 

17/05/2001 
ಮುಂಬಡ್ತಿ 20 /03 /1945 | 27/09/1975 | 17 /05 /2001 | 17/ 05 /2001 
ಮುಂಬಡ್ತಿ 23 /06 /1952 | 27/09/1975 17/05/2001 17/05/ 2001 
ಮುಂಬಡ್ತಿ 23/11/1953 | 27 / 09/1975 [ 17/05/2001 | 17 / 05 / 2001 
ಮುಂಬಡ್ತಿ | 01/06/1954 | 27 /09 /1975 17 / 05 /2001 | 17 / 05 /2001 


36 ಆರ್.ಡೇವಿಡ್ 


37 ವಿ. ಜಿ.ಜೋಷಿ 
38 ಎಂ .ವಿ.ಸ್ವಾಮಿ 
39 ವೈ.ಎಸ್.ನಿಂಗಪ್ಪ 


ಮುಂಬಡ್ತಿ 05 / 03 /1949 27 / 09 /1975 | 17/ 05 /2001 | 17/ 05 / 2001 
ಮುಂಬಡ್ತಿ 10/01/ 950 | 27 /09 / 975 17/05/2001 17 /05/2001 


ಭಾಗ - ೩ 


ನೌಕರರ ಹೆಸರು 


ನೇರ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪ , ೨೦೧೦ 

೨೬೮೧ 
ಜನ್ಮ ದಿನಾಂಕ ಸೇವೆಗೆ ಸೇರಿದ ನೈಜವಾಗಿ ನೇಮಕಾತಿಗೆ/ ಷರಾ 
ನೇಮಕಾತಿ 

ದಿನಾಂಕ ಮುಂಬಡ್ತಿ ಜೇಷ್ಠತೆಗೆ 
ಮುಂಬಡ್ತಿ/ 

ಹೊಂದಿದ 

ನೈಜವಾದ 
ಇತರೆ 

ದಿನಾಂಕ ಅರ್ಹತಾ 

ದಿನಾಂಕ 
ಮುಂಬಡ್ತಿ 01/ 06 /1954 | 27/09 / 975 17 /05/ 2001 | 17 / 05/ 2001 
ಮುಂಬಡ್ತಿ 18 /10 /1948 | 27 /09/1975 | 17/ 05 / 2001 | 17 / 05 /2001 
ಮುಂಬಡ್ತಿ 08/04 /1950 | 22 / 05 /1976 | 17/ 05 /2001 | 17 /05 /2001 
ಮುಂಬಡ್ತಿ | 27 /06 /1950 | 27 /09 /1975 | 17 /05/2001 | 17 /05/ 2001 


40 ಎಸ್. ಆರ್.ಕಮ್ಮಾರ್ 


41 ಎನ್ . ಬಿ . ಸುಧಾಕರ್‌ 


42 ಕೆ. ಜಿ . ನಾಗರಾಜರಾವ್ 


43 ವಿ .ನಾಗರಾಜು 


44 ಕೆ. ಜಿ . 

ಸೋಮಶೇಖರ್ ರಾಜ 
ಅರಸ್ 


29/02 /1948 | 27/09 /1975 | 17 /05/2001 | 17 /05 /2001 
ಮುಂಬಡ್ತಿ 
ಮುಂಬಡ್ತಿ | 27/05 /1953 | 27 /09/1975 | 17/ 05 / 2001 | 17 / 05 / 2001 


45 ಕೆ. ಬಿ . ಆನಂದ್ 


46 ಡಿ. ಬಿ .ನೇಗಿನಾಳ 


ಮುಂಬಡ್ತಿ 


01 /03 /1950 


27 /09 /1975 | 17 /05 / 2001 | 17 /05 / 2001 


ಮುಂಬಡ್ತಿ | 02/ 09 /1952 | 27/ 09 / 975 | 17 /05 /2001 17 /05/2001 


47 ಕೆ.ಯೋಗೇಶ್ವರಪ್ಪ 
48 ಅಬ್ದುಲ್ಸಲಾಮ್ 


ಮುಂಬಡ್ತಿ | 14 /02 /1950 


27 / 09 /1975 | 17 / 05 /2001 | 17 / 05 /2001 


49 ಎಸ್ . ಎಸ್ . ಅಂಗಡಿ 


50 ಎಲ್.ಶಿವಲಿಂಗೇಗೌಡ 
51 ಆರ್‌. ಬಿ.ಕಮ್ಮಾರ್‌ 


52 ಎಸ್ . ಸಿ .ತಿರ್ಲಾಪುರ್ 


53 ಮಲ್ಲಿಕಾರ್ಜುನಯ್ಯ 
54 ಸಿ. ಚಿನ್ನಪ್ಪ 
55 ಪೋಲಯ್ಯ 
56 ಎಲ್.ಶ್ರೀನಿವಾಸ್ 
57 ಬಿ.ಡಿ. ಚಿನಗುಂದಿ 
58 ಎಂ . ನಾರಾಯಣರೆಡ್ಡಿ 
59 ಸಂಪಂಗಿರಾಮಯ್ಯ 


ಮುಂಬಡ್ತಿ | 01/06/1952 | 27 / 09 /1975 | 17/ 05 / 2001 | 17 /05 /2001 

ಮುಂಬಡ್ತಿ 20 /11 /1952 | 27 / 09 /1975 17/ 05 / 2001 | 17/05 /2001 
( ಮುಂಬಡ್ತಿ | 01/06/1952 27 / 09 / 975 | 17 / 05 /2001 | 17 /05/ 2001 
( ಮುಂಬಡ್ತಿ 02 /05 /1953 | 27/ 09 /1975 | 17/05/2001 17/05/2001 

ಮುಂಬಡ್ತಿ 29 /11 /1948 ( 27 / 09 / 975 | 17 /05/2001 | 17/05/2001 
ಮುಂಬಡ್ತಿ | 09 /05/1951 | 27 /09 / 975 17/05/2001 17/05/2001 
ಮುಂಬಡ್ತಿ | 12 / 06/1955 - 01/02 /981 17 /05 /2001 17/ 05/ 2001 
ಮುಂಬಡಿ | 08/02 /1951 | 27 /09 /1975 17 /05/2001 | 17 /05/2001 
ಮುಂಬಡ್ತಿ 01 /06/1951 | 27/ 09 /1975 | 17 /05/2001 | 17 / 05 /2021 
ಮುಂಬಡ್ತಿ | 05/ 05 /1952 | 27 /09 / 975 | 17 /05 /2001 17 / 05 /2001 


ಮುಂಬಡ್ತಿ 


03 /021950 


27 / 09 /1975 | 17 / 05 / 2001 | 17 / 05 /2021 


60 ಬಿ .ಕೆ. ಆನಂದರಾಜು 


ಮುಂಬಡ್ತಿ | 


26 / 05 / 1950 


17 /05/2001 


61 ಸಿ .ಕಾಂತಯ್ಯ 


ಮುಂಬಡ್ತಿ 


28 /12 /1951 


27/ 09 /1975 | 17/ 05 /2001 | 17/ 05 / 2021 


62 ಜವರೇಗೌಡ.ಕೆ. 


ಮುಂಬಡ್ತಿ 


20 /06 /1952 


27 / 09 /1975 


17 /05 /2001 | 17 / 05 / 2001 


೨೬೮೨ 


ಭಾಗ - ೩ 


ನೌಕರರ ಹೆಸರು 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪, ೨೦೧೦ 

ನೇರ ಜನ್ಮ ದಿನಾಂಕ ಸೇವೆಗೆ ಸೇರಿದ | ನೈಜವಾಗಿ 
ನೇಮಕಾತಿ 

ದಿನಾಂಕ ಮುಂಬಡ್ತಿ 
ಮುಂಬಡ್ತಿ/ 

ಹೊಂದಿದ 
ಇತರೆ 

ದಿನಾಂಕ 


ನೇಮಕಾತಿಗೆ/ ಷರಾ 
ಜೇಷ್ಠತೆಗೆ 


ನೈಜವಾದ 


ಅರ್ಹತಾ 
ದಿನಾಂಕ 


63 ಕೆ. ಚಂದ್ರಪ್ಪ 


ಮುಂಬಡ್ತಿ 


28 /05 /1958 | 27 /09 /1975 | 17 /05/2001 | 17 /05/2021 


64 ಹೆಚ್ . ಎಲ್.ಮೂಡಲ 

ಗಿರಿಗೌಡ 


17/04 /1950 | 27 /09/1975 | 17 / 05 / 2001 | 17/ 05/ 2001 


ಮುಂಬಡ್ತಿ 


65 ಪಿ.ಎನ್ .ಕರ್ಚಿ 


ಮುಂಬಡ್ತಿ 


06/10 /1951 | 27 /09 /1975 | 17/05 /2001 | 17/05 /2021 
01/ 06/1952 27 /09/1975 | 17/ 05/2001 17/05/2001 


66 ಎಸ್. ಬಿ . ಬಿರಾದರ್ 


ಮುಂಬಡ್ತಿ 


67 ಜಿ. ಎಂ . ಸಾಲಿಮಠ 


ಮುಂಬಡ್ತಿ | 11 /03/1953 


27 /09 /1975 | 17 / 05 / 2001 | 17 / 05 / 2021 


68 ಎಸ್. ಜಿ.ಶಿವಶರಣ 


ಮುಂಬಡ್ತಿ | 


10 /11 /1950 


27 / 09 / 975 | 17 /05 /2001 17 /05/2001 


69 ಆರ್‌.ಶಿವಲಿಂಗಯ್ಯ 


ಮುಂಬಡ್ತಿ 


20 /12 /1951 


27 /09 /1975 | 17 / 05 /2001 | 17 / 05 / 2021 


70 ಜಮ್ಶೀದ್ ಅಹಮದ್ 


ಮುಂಬಡ್ತಿ 


| 16 / 06 /1948 


27 / 09 /1975 


| 17 / 05 / 2001 | 17 / 05 / 2001 


71 ಪಿ .ಎನ್.ಸತ್ಯಮೂರ್ತಿ 


ಮುಂಬಡ್ತಿ 


22 /05 /1951 


27 / 09 /1975 | 17 / 05/ 2001 | 17 / 05 /2021 


72 ಎ . ಬಿ . ಶಾಂತವೀರಪ್ಪ 


ಮುಂಬಡ್ತಿ 


24 / 09 /1952 


27 / 09 /1975 | 17 /05 / 2001 | 17 / 05 /2001 


73 ಎಸ್. ಕೆ . ಲಮಾಣಿ 


ಮುಂಬಡ್ತಿ | 05/06 /1951 | 27 /09 /1975 17 /05/2001 | 17 /05/2021 
ಮುಂಬಡ್ತಿ 01 / 01 /1951 | 27 /09 / 975 | 17 / 05 /2001 | 17 /05/ 2001 


74 ಎಂ . ಎಂ . ಸಾಗರ್ 
75 ಆರ್‌.ಆರ್‌.ದೊಡಣ್ಣನವರ್ 
76 ಎಲ್. ಜಿ.ಗಂಟಿ 


| ಮುಂಬಡ್ತಿ | 01/06 /1951 | 27 /09/1975 | 17 / 05 /2001 17/05/ 2021 


77 ಕೆ. ಜಿ.ಕಾಂಬಿ 


78 ಬಸಂತಕುಮಾರ್ 


ಮುಂಬಡಿ | 06 / 06 /1953 | 27 /09 / 975 | 17 / 05 /2001 17/ 05 /2001 
ಮುಂಬಡ್ತಿ 03 /06/1952 | 27 /09 /1975 | 17 /05/ 2001 | 17 / 05/2021 
ಮುಂಬಡ್ತಿ 04/ 03 /1949 | 27 / 09 /1975 | 17 / 05 /2001 | 17 / 05 / 2001 
ಮುಂಬಡ್ತಿ 08 / 06 /1955 

17/05/2001 17/ 05/2021 
ವಿಲೀನ 02/03/1955 | 30 /11 /1984 | 01/03 /2004 | 01/03 /2004 


79 ಸಿಂಗಾರಿಗೌಡ 


80 ಬಿ. ಹನುಮಂತರಾಯಪ್ಪ 


81 ಜಿ . ಪಿ .ದೇವರಾಜ್ 


ವಿಲೀನ 


| 28 /06 /1967 


07 / 04 /1992 | 01 / 03/2004 ] 01 / 03 / 2004 


82 ಆರ್. ಸುಬ್ರಮಣ್ಯಂ 


ವಿಲೀನ 


83 ಬಿ. ಟಿ . ಮಂಜುನಾಥ್ 


ವಿಲೀನ 


01 /06 / 1965 | 04 / 09 / 1992 | 01/03/ 2004 ] 01/ 03/ 2004 
01/07/1967 24/07/1993 | 31/01/2005 31 /01/2005 

ಎ. ಎಂ . ಚಿದಾನಂದಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 1 

ಸಮಾಜ ಕಲ್ಯಾಣ ಇಲಾಖೆ. 


ಪಿ .ಆರ್.885 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ , ಗುರುವಾರ ಜೂನ್ ೨೪, ೨೦೧೦ 

೨೬೮೩ 
ಸಮಾಜ ಕಲ್ಯಾಣ ಇಲಾಖೆ 

ಅಧಿಕೃತ ಜ್ಞಾಪನ 
ಸಂಖ್ಯೆ: ಸಕಇ 01 ಪಕಸೇ 2009 , ಬೆಂಗಳೂರು, ದಿನಾಂಕ: 20ನೇ ಮೇ , 2010 
ವಿಷಯ: ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಜಂಟಿ ನಿರ್ದೇಶಕರ ವೃಂದದ ತಾತ್ಕಲಿಕ ( Provisional) ಜೇಷ್ಠತೆ 

ಬಗ್ಗೆ. 
ಉಲ್ಲೇಖ: ಸರ್ಕಾರದ ಅಧಿಸೂಚನೆ ಸಂ : ಸಕಇ 41 ಪಕಸೇ 2006 , ದಿ:07 - 08 -2006 . 

ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರ ವೃಂದದ ಜೇಷ್ಠತಾ ತಾತ್ಕಲಿಕ ( Provisional) ಪಟ್ಟಿಯನ್ನು 
ದಿ:01 - 01 - 2010 ರಲ್ಲಿದ್ದಂತೆ ಇದಕ್ಕೆ ಲಗತ್ತಿಸಿರುವ ಅನುಬಂಧದಲ್ಲಿ ನೀಡಲಾಗಿದೆ. ಸದರಿ ಪಟ್ಟಿಯಲ್ಲಿ ನಮೂದಿಸಿರುವ 
ಯಾವುದೇ ಅಂಶಗಳ ಕುರಿತಂತೆ ಸಲಹೆ:ಆಕ್ಷೇಪಣೆಗಳಿದ್ದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಲಿಖಿತ ಮೂಲಕ ಈ ಅಧಿಕೃತ 
ಜ್ಞಾಪನಾವನ್ನು ಪ್ರಕಟಿಸಿದ ದಿನಾಂಕದಿಂದ 30 ದಿನಗಳೊಳಗಾಗಿ ಸರ್ಕಾರದ ಕಾರ್ಯದರ್ಶಿಗಳು ಸಮಾಜ ಕಲ್ಯಾಣ ಇಲಾಖೆ, 
ವಿಕಾಸಸೌಧ, 2ನೇ ಮಹಡಿ, ಕೊಠಡಿ ಸಂಖ್ಯೆ:229, ಡಾ||ಬಿ. ಆರ್. ಅಂಬೇಡ್ಕರ್‌ ರಸ್ತೆ, ಬೆಂಗಳೂರು-560001 ಇವರಿಗೆ 
ಸಲ್ಲಿಸತಕ್ಕದ್ದು. ಉಲ್ಲೇಖಿತ ಅವಧಿಯ ನಂತರ ಸ್ವೀಕರಿಸುವ ಯಾವುದೇ ಸಲಹೆ / ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಎ. ಎಂ . ಚಿದಾನಂದಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ -1 

ಸಮಾಜ ಕಲ್ಯಾಣ ಇಲಾಖೆ . 
ಅನುಬಂಧ 
ದಿನಾಂಕ:01 - 01 - 2010 ರಲ್ಲಿದ್ದಂತೆ ಜಂಟಿ ನಿರ್ದೇಶಕರ ವೃಂದದ ಜೇಷ್ಠತಾ ಪಟ್ಟಿ 
ಅಧಿಕಾರಿಗಳ ಹೆಸರು ನೇರ 

ಸೇವೆಗೆ ಸೇರಿದ ನೈಜವಾಗಿ ನೇಮಕಾತಿಗೆ | | 
ಸಂ . ( ಶ್ರೀ /ಶ್ರೀಮತಿ) ನೇಮಕಾತಿ 

ದಿನಾಂಕ ಮುಂಬಡ್ತಿ | ಜೇಷ್ಠತೆಗೆ ನೈಜವಾದ 
ಮುಂಬಡ್ತಿ/ 

ಹೊಂದಿದ ಅರ್ಹತಾ ದಿನಾಂಕ 
ಇತರೆ 

ದಿನಾಂಕ 


ದಿನಾಂಕ 


pp 
. 


1 


ಎಂ . ವಿ.ತಿಮ್ಮಯ್ಯ 


ಮುಂಬಡ್ತಿ | 10 /06 /1951 | 06/08 /1980 | 


01/ 07 /1996 


01 /07 /1996 


2 ಕೆ.ಎಸ್. ಪುಟ್ಟರಾಜು 


ಮುಂಬಡ್ತಿ 


| 09 /05 /1952 


15/07 /1976 


25 /10/2002 


25 /10 /2002 


3 ಕೆ. ಎಂ . ಪ್ರಸಾದ್ 


08 /10 /1984 | 14 /07 /2003 


14 /07/2003 


4 


| ಕೆ. ಎನ್. ದೇವರಾಜು 


ಮುಂಬಡ್ತಿ | 08 /02 /1960 
ಮುಂಬಡ್ತಿ 23/ 05 /1955 | 
ಮುಂಬಡ್ತಿ | 08/08 /1953 | 


| 07 / 04 /2006 | 


- 07 /04 /2006 


09/08 /1984 
09 /08/1984 


ಬಿ . ಬಿ . ಮುತ್ತಪ್ಪ 


22/12/2008 


- 22 /12/2008 


O 


e 


ಎಂ . ಆರ್. ಚಂದ್ರಶೇಖರ್ 
ಮೂರ್ತಿ 


ಮುಂಬಡ್ತಿ | 11 / 07 /1953 


| 7 ಕೆ.ಎಸ್.ಮೃತ್ಯುಂಜಯ | ಮುಂಬಡ್ತಿ 05/06 /1955 


13 /08 /1984 | 22 /12 / 2008 | 22 /12 / 2008 
09 /01/1983 | 22/12/2008 | 22 /12 /2008 

ಎ. ಎಂ. ಚಿದಾನಂದಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ -1 

ಸಮಾಜ ಕಲ್ಯಾಣ ಇಲಾಖೆ. 


ಪಿ . ಆರ್ . 886 


೨೬೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪, ೨೦೧೦ 

ಭಾಗ - ೩ 
ಸಮಾಜ ಕಲ್ಯಾಣ ಇಲಾಖೆ 

ಅಧಿಕೃತ ಜ್ಞಾಪನ 
ಸಂಖ್ಯೆ: ಸಕಇ 01 ಪಕಸೇ 2009 , ಬೆಂಗಳೂರು, ದಿನಾಂಕ:20ನೇ ಮೇ , 2010 
ವಿಷಯ : ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಉಪ ನಿರ್ದೇಶಕರ ವೃಂದದ ತಾತ್ಕಲಿಕ (Provisional) ಜೇಷ್ಠತೆ 

ಬಗ್ಗೆ . 
ಉಲ್ಲೇಖ: ಸರ್ಕಾರದ ಅಧಿಸೂಚನೆ ಸಂ : ಸಕಇ 41 ಪಕಸೇ 2006 , ದಿ:07 - 08 - 2006. 

ಸಮಾಜ ಕಲ್ಯಾಣ ಇಲಾಖೆಯ ಉಪ ನಿರ್ದೇಶಕರ ವೃಂದದ ತಾತ್ಕಲಿಕ (Provisional) ಜೇಷ್ಠತಾ ಪಟ್ಟಿಯನ್ನು 
ದಿ:01 - 01 - 2010 ರಲ್ಲಿದ್ದಂತೆ ಇದಕ್ಕೆ ಲಗತ್ತಿಸಿರುವ ಅನುಬಂಧದಲ್ಲಿ ನೀಡಲಾಗಿದೆ. ಸದರಿ ಪಟ್ಟಿಯಲ್ಲಿ ನಮೂದಿಸಿರುವ 
ಯಾವುದೇ ಅಂಶಗಳ ಕುರಿತಂತೆ ಸಲಹೆ: ಆಕ್ಷೇಪಣೆಗಳಿದ್ದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಲಿಖಿತ ಮೂಲಕ ಈ ಅಧಿಕೃತ 
ಜ್ಞಾಪನಾವನ್ನು ಪ್ರಕಟಿಸಿದ ದಿನಾಂಕದಿಂದ 30 ದಿನಗಳೊಳಗಾಗಿ ಸರ್ಕಾರದ ಕಾರ್ಯದರ್ಶಿಗಳು ಸಮಾಜ ಕಲ್ಯಾಣ ಇಲಾಖೆ, 
ವಿಕಾಸಸೌಧ, 2ನೇ ಮಹಡಿ, ಕೊಠಡಿ ಸಂಖ್ಯೆ:229 , ಡಾ||ಬಿ . ಆರ್. ಅಂಬೇಡ್ಕರ್‌ ರಸ್ತೆ , ಬೆಂಗಳೂರು-560001 ಇವರಿಗೆ 
ಸಲ್ಲಿಸತಕ್ಕದ್ದು. ಉಲ್ಲೇಖಿತ ಅವಧಿಯ ನಂತರ ಸ್ವೀಕರಿಸುವ ಯಾವುದೇ ಸಲಹೆ / ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ . 

ಎ . ಎಂ . ಚಿದಾನಂದಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ -1 

ಸಮಾಜ ಕಲ್ಯಾಣ ಇಲಾಖೆ. 
ಅನುಬಂಧ 
ದಿನಾಂಕ:01 - 01 - 2010 ರಲ್ಲಿದ್ದಂತೆ ಉಪ ನಿರ್ದೇಶಕರ ವೃಂದದ ಜೇಷ್ಠತಾ ಪಟ್ಟಿ 
ಕ್ರ. | ಹೆಸರು ಶ್ರೀಯುತರಾದ | ನೇರ | ಜನ್ಮ ದಿನಾಂಕ ಸೇವೆಗೆ ಸೇರಿದೆ| ನೈಜವಾಗಿ `ನೇಮಕಾತಿಗೆ / | ಷರಾ | 
ನೇಮಕಾತಿ 

ದಿನಾಂಕ ಮುಂಬಡ್ತಿ ಜೇಷ್ಠತೆಗೆ 
ಮುಂಬಡ್ತಿ/ 

ಹೊಂದಿದ | ನೈಜವಾದ 
ಇತರೆ 

ದಿನಾಂಕ ಅರ್ಹತಾ ದಿನಾಂಕ 


1 | ವಿ . ಹೆಚ್ .ರಂಗನಗೌಡರ್ ( ಮುಂಬಡ್ತಿ | 20 / 04 /1956 | 31/07 /1984 | 13 /11 / 996 | 13 /01 /1996 
ಟಿ . ಜಯಮ್ಮ 

ಮುಂಬಡಿ | 15 / 05 /1951 13 / 03 /1985 | 13 /01 /1996 | 13 /01 /1996 
3 | ಕೆ. ಆರ್‌.ಮೋಹನ್ | ಮುಂಬಡ್ತಿ | 03 /03 /1955 | 17/ 04 /1990 | 06 /10 /1999 06 /10 /1999 

ಎನ್. ಬಿ. ಬಳಿಗಾರ್ ಮುಂಬಡ್ತಿ | 23 / 07/1956 | 23 / 02 /1987 | 06 /10/1999 06 /10 /1999 
ಎಂ .ಎನ್. ಪದ್ಮ ಮುಂಬಡ್ತಿ | 08 /09 /1959 | 08/ 08 /1991 17 /10/ 2003 | 17 /10 / 2003 

ಎ. ಎಂ . ಚಿದಾನಂದಸ್ವಾಮಿ 
ಪಿ . ಆರ್.887 

ಸರ್ಕಾರದ ಅಧೀನ ಕಾರ್ಯದರ್ಶಿ - 1 

ಸಮಾಜ ಕಲ್ಯಾಣ ಇಲಾಖೆ. 
ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ , ಆನಂದರಾವ್ ವೃತ್ತ , ಬೆಂಗಳೂರು- 9 

ಅಧಿಸೂಚನೆ 

ಎನ್‌ಆರ್‌ಸಿ( 2 )/ 17 ( 2010 - 11, ದಿನಾಂಕ:14ನೇ ಜೂನ್, 2010 
ವಿಷಯ : 2010ನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಖಾಸಗಿ ನರ್ಸಿಂಗ್ ಶಾಲೆಗಳಲ್ಲಿನ ಸರ್ಕಾರಿ ಸ್ಥಾನಗಳಿಗೆ ಶುಕ್ರೂಷಾ 

ತರಬೇತಿಗೆ ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಅರ್ಜಿ ಆಹ್ವಾನಿಸುವ ಬಗ್ಗೆ . 
1) ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಹೆಚ್.ಎಫ್.ಡಬ್ಲ್ಯು 44 ಎಂಪಿಎಸ್ 2003( 3), ದಿನಾಂಕ: 3 -7 - 2003ರ ಪ್ರಕಾರ 

ರಾಜ್ಯದಲ್ಲಿನ ಖಾಸಗಿ ನರ್ಸಿಂಗೆ ಶಾಲೆಗಳ ಪ್ರವೇಶ ಮಿತಿಯ ಶೇಕಡಾ 10ರಷ್ಟು ಸ್ಥಾನಗಳಿಗೆ 2010ನೇ ಸಾಲಿನ ಶೈಕ್ಷಣಿಕ 
ವರ್ಷದ ಪ್ರವೇಶಕ್ಕಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪, ೨೦೧೦ 

೨೬೮೫ 
2 ) ಅರ್ಜಿ ವಿತರಣಾ ದಿನಾಂಕ ಈ ಕೆಳಗಿನಂತಿದೆ: 
ಅ ) ದಿನಾಂಕ: 30 - 6 - 2010ರಿಂದ ಅರ್ಜಿ ವಿತರಿಸಲಾಗುವುದು. 
ಆ) ಅರ್ಜಿ ವಿತರಿಸಲು ಕೊನೆಯ ದಿನಾಂಕ : 17 - 7 - 2010 
ಇ) ಭರ್ತಿ ಮಾಡಿದ ಅರ್ಜಿ ಸ್ವೀಕರಿಸಲು ಕೊನೆಯ ದಿನಾಂಕ: 20 - 7 - 2010 
ಈ ) ಅರ್ಜಿಗಳನ್ನು ರಾಜ್ಯದಲ್ಲಿನ ಸರ್ಕಾರಿ ನರ್ಸಿಂಗ್ ಶಾಲೆಗಳಲ್ಲಿ ಕೆಲಸದ ದಿನಗಳಂದು ಬೆಳಿಗ್ಗೆ 10 . 00 ಗಂಟೆಯಿಂದ ಸಂಜೆ 

4 .00 ಗಂಟೆಯವರೆಗೆ ಪಡೆಯ ಬಹುದಾಗಿದೆ; 
2ಎ) ಶುಶೂಷಾ ತರಬೇತಿಯ ಅವಧಿಯು 3 % (ಮೂರುವರೆ) ವರ್ಷಗಳಾಗಿದ್ದು, “ಶಿಷ್ಯವೇತನರಹಿತ” ವಾಗಿರುತ್ತದೆ 

ಹಾಗೂ ಅಭ್ಯರ್ಥಿಗಳು ತಮ್ಮ ಸ್ವಂತ ಜವಾಬ್ದಾರಿಯ ಮೇಲೆ ತರಬೇತಿ ಪಡೆಯಬೇಕಾಗಿರುತ್ತದೆ. 
3) ಅರ್ಜಿಯನ್ನು ಈ ಕೆಳಕಂಡ ಸಂಸ್ಥೆಗಳಲ್ಲಿ ನೇರವಾಗಿ ಅಥವಾ ಅಂಚೆ ಮೂಲಕ ಅರ್ಜಿಯನ್ನು ಪಡೆಯ ಬಯಸುವವರು 

ಅರ್ಜಿ ಶುಲ್ಕ ರೂ . 100 /-( ಪಜಾ/ ಪಪಂ , ವರ್ಗ - 1ಕ್ಕೆ ರೂ . 50/ -) ರ ಡಿ.ಡಿಯನ್ನು ರಾಷ್ಟ್ರೀಕೃತ ಬ್ಯಾಂಕ್‌ನಿಂದ ವೈದ್ಯಕೀಯ 
ಅಧೀಕ್ಷಕರು / ಜಿಲ್ಲಾ ಶಸ್ತ್ರಚಿಕಿತ್ಸಕರು, ಜಿಲ್ಲಾ ಆಸ್ಪತ್ರೆ ಇವರ ಹೆಸರಿನಲ್ಲಿ ಪಡೆದು ಜೊತೆಗೆ ಸ್ವವಿಳಾಸವಿರುವ 30X12ರ 
ಲಕೋಟೆಗೆ (ಈಗಿರುವ ಅಂಚೆ ದರದಂತೆ) ಅಂಚೆ ಚೀಟಿ ಹಚ್ಚಿ ಅಭ್ಯರ್ಥಿ ಅರ್ಜಿ ಪಡೆಯಲು ಇಚ್ಚಿಸುವ ಸಂಸ್ಥೆಯ 

ವೈದ್ಯಕೀಯ ಅಧೀಕ್ಷಕರುಗಳು ಹಾಗೂ ಜಿಲ್ಲಾ ಶಸ್ತ್ರಚಿಕಿತ್ಸಕರುಗಳಿಗೆ ಕಳುಹಿಸಿ ಅರ್ಜಿಯನ್ನು ಪಡೆಯಬಹುದಾಗಿದೆ. 
ಅರ್ಜಿ ವಿತರಿಸುವ ಮತ್ತು ಸ್ವೀಕರಿಸುವ ಕೇಂದ್ರಗಳು : 

ಫಿ ವಿಕ್ಟೋರಿಯಾ ಆಸ್ಪತ್ರೆ / ಬೌರಿಂಗ್ ಮತ್ತು ಲೇಡಿಕರ್ಜನ್ ಆಸ್ಪತ್ರೆ, ಬೆಂಗಳೂರು / 
* ಕೆ.ಆರ್. ಆಸ್ಪತ್ರೆ, ಮೈಸೂರು/ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆ, ಮಂಗಳೂರು/ ಸಿ. ಜಿ. ಆಸ್ಪತ್ರೆ, ದಾವಣಗೆರೆ . 

* ಜಿಲ್ಲಾ ಆಸ್ಪತ್ರೆ, ಬೆಳಗಾಂ/ ಗುಲ್ಬರ್ಗಾ / ಬಿಜಾಪುರ / ಬಳ್ಳಾರಿ / ಚಿತ್ರದುರ್ಗ. 
4) ಡಿ. ಡಿ. ಯಾಗಲಿ ಅಥವಾ ಅರ್ಜಿಯನ್ನಾಗಲಿ ಯಾವುದೇ ಕಾರಣಕ್ಕೂ ಈ ನಿರ್ದೆಶನಾಲಯಕ್ಕೆ ಕಳುಹಿಸಬಾರದು. ಒಂದು 

ವೇಳೆ ಕಳುಹಿಸಿದಲ್ಲಿ ಅಂಥಹ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 
5) ಸರ್ಕಾರದ ಅಧಿಸೂಚನೆ ಸಂಖ್ಯೆ ಆಕುಕ 44 ಎಂಪಿಎಸ್ 2003(3) ದಿನಾಂಕ: 3 - 7 -2003ರ ಹಾಗೂ ಸರ್ಕಾರದ ಪತ್ರ 

ಸಂಖ್ಯೆ: ಆಕುಕ 76 ಎಂಎಂಇ 2007 ದಿನಾಂಕ : 2 - 1- 2008ರ ಪ್ರಕಾರ ಶುಶೂಷಾ ತರಬೇತಿಗೆ ಅರ್ಜಿ ಸಲ್ಲಿಸಲು 
ಅಭ್ಯರ್ಥಿಗಳು ಈ ಕೆಳಕಂಡ ಅರ್ಹತೆಗಳನ್ನು ಹೊಂದಿರಬೇಕು. 
ಎ . ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯದವರಾಗಿರಬೇಕು. 
ಬಿ. ಅಭ್ಯರ್ಥಿಯ ವಯಸ್ಸು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕಕ್ಕೆ 17 ವರ್ಷ ತುಂಬಿರಬೇಕು, 35 ವರ್ಷಗಳು 

ಮೀರಿರಬಾರದು. 
ಸಿ. ವಿದ್ಯಾರ್ಹತೆ:- ಅಭ್ಯರ್ಥಿಗಳು ದ್ವಿತೀಯ ಪಿ. ಯು . ಸಿ. (10 + 2) ಅಥವಾ ಅದಕ್ಕೆ ತತ್ಸಮಾನವಾದ ಪರೀಕ್ಷೆಯಲ್ಲಿ 

ಉತ್ತೀರ್ಣರಾಗಿರಬೇಕು. ಅವರಲ್ಲಿ ವಿಜ್ಞಾನ ವಿಭಾಗದ ಅಭ್ಯರ್ಥಿಗಳಿಗೆ ಮೊದಲ ಆಧ್ಯತೆ ನೀಡಲಾಗುವುದು. 
ಡಿ. ಅಭ್ಯರ್ಥಿಗಳ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅರ್ಜಿಯೊಂದಿಗೆ ಲಗತ್ತಿಸುವುದು. 
ಇ . ಅಭ್ಯರ್ಥಿಗಳು 1ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಕನಿಷ್ಟ 7 ವರ್ಷಗಳು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ 

ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಶಿಕ್ಷಣ ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡಿರಬೇಕು, 10 ರಿಂದ 12ನೇ 
ತರಗತಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಶಿಕ್ಷಣ ಸಂಸ್ಥೆಗಳಲ್ಲಿ 

ವ್ಯಾಸಂಗ ಮಾಡಿರಬೇಕು ಮತ್ತು ಅದಕ್ಕೆ ಸಂಬಂಧಿಸಿದ ವ್ಯಾಸಂಗ ಪ್ರಮಾಣ ಪತ್ರವನ್ನು ಲಗತ್ತಿಸಬೇಕು. 
ಎಫ್. ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರಥಮ ಹಾಗೂ 

ದ್ವಿತೀಯ ಪಿಯುಸಿ ಅಥವಾ ಅದಕ್ಕೆ ತತ್ಸಮಾನವಾದ ವ್ಯಾಸಂಗವನ್ನು ಮಾಡಿರಬೇಕು. ಅಥವಾ ಅಭ್ಯರ್ಥಿಯ 
ಪೋಷಕರು ಕರ್ನಾಟಕ ರಾಜ್ಯದಲ್ಲಿ ಕನಿಷ್ಟ 7 ವರ್ಷಗಳು ವ್ಯಾಸಂಗ ಮಾಡಿರುವ ಬಗ್ಗೆ ದಾಖಲಾತಿ ನೀಡತಕ್ಕದ್ದು. 
ಜಿ , ಹೊರನಾಡ ಹಾಗೂ ಗಡಿನಾಡ ಕನ್ನಡಿಗರು ಅರ್ಜಿ ಸಲ್ಲಿಸಬಹುದಾಗಿದೆ. ಅವರಿಗೆ ಕನ್ನಡ ಓದಲು ಬರೆಯಲು 

ಬರಬೇಕು. ಅವರಿಗೆ ಸರಳ ಕನ್ನಡ ಪರೀಕ್ಷೆ ನಡೆಸಲಾಗುವುದು . ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರು ಮಾತ್ರ 

ತರಬೇತಿಯ ಆಯ್ಕೆಗೆ ಅರ್ಹರಾಗಿರುತ್ತಾರೆ. 
6) ಪುರುಷ ಅಭ್ಯರ್ಥಿಗಳಿಗೆ ಒಟ್ಟು ಲಭ್ಯವಿರುವ ಸ್ಥಾನಗಳ ಪೈಕಿ ಶೇ . 5ರಷ್ಟು ಸ್ಥಾನಗಳನ್ನು ಮೀಸಲಿಡಲಾಗಿದೆ. 


೨೬೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪, ೨೦೧೦ 

ಭಾಗ - ೩ 
7) ಅಭ್ಯರ್ಥಿಗಳು ಎಸ್‌ಎಸ್‌ಎಲ್‌ಸಿ/ ದ್ವಿತೀಯ ಪಿಯುಸಿ, ಅಂಕಪಟ್ಟಿ / ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ/ ವೈದ್ಯಕೀಯ 

ಪ್ರಮಾಣ ಪತ್ರ ಹಾಗೂ ವ್ಯಾಸಂಗ ಪ್ರಮಾಣ ಪತ್ರಗಳನ್ನು ಅರ್ಜಿಯೊಂದಿಗೆ ಲಗತ್ತಿಸುವುದು. 
8) ಅಭ್ಯರ್ಥಿಗಳು ಅರ್ಜಿಗಳನ್ನು ಕನ್ನಡದಲ್ಲಿ ಸ್ವಂತ ಬರವಣಿಗೆಯಲ್ಲಿ ಭರ್ತಿ ಮಾಡಿರಬೇಕು. 
9) ಅಭ್ಯರ್ಥಿಗಳು ಇತ್ತೀಚಿನ ಭಾವಚಿತ್ರವನ್ನು ಅರ್ಜಿಯೊಂದಿಗೆ ಲಗತ್ತಿಸಬೇಕು. 
10) ನಿಗದಿತ ದಿನಾಂಕದ ನಂತರ ಬರುವ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ ಹಾಗೂ ಈ ವಿಷಯದಲ್ಲಿ ಯಾವುದೇ ಪತ್ರ 

ವ್ಯವಹಾರಕ್ಕೆ ಆಸ್ಪದವಿರುವುದಿಲ್ಲ. 
11) ಅಭ್ಯರ್ಥಿಗಳನ್ನು ಮೆರಿಟ್ ಮತ್ತು ಮೀಸಲಾತಿಗನುಗುಣವಾಗಿ ಆಯ್ಕೆ ಮಾಡಲಾಗುವುದು. 
12) ಅರ್ಜಿ ಫಾರಂಗಳನ್ನು ಒಳಗೊಂಡ ಲಕೋಟೆಯ ಮೇಲೆ “ 2010ನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಖಾಸಗಿ ನರ್ಸಿಂಗ್ 

ಶಾಲೆಗಳಲ್ಲಿನ ಸರ್ಕಾರಿ ಕೋಟಾದ ಅಡಿಯಲ್ಲಿ ಶುಕ್ರೂಷಾ ತರಬೇತಿ ಪ್ರವೇಶಕ್ಕಾಗಿ ಅರ್ಜಿ ” ಎಂದು ದಪ್ಪ ಅಕ್ಷರಗಳಲ್ಲಿ 

ಬರೆಯತಕ್ಕದ್ದು. 
13) ರಾಜ್ಯದಲ್ಲಿ ಐ. ಎನ್ .ಸಿ./ ಕೆ.ಎನ್.ಸಿ ಯಿಂದ ಮಾನ್ಯತೆ ಪಡೆದ ಖಾಸಗಿ ನರ್ಸಿಂಗ್ ಶಾಲೆಗಳು ತಮ್ಮ ಪ್ರವೇಶ ಮಿತಿಯ 

ಶೇ .10ರಷ್ಟು ಸ್ಥಾನಗಳನ್ನು ಸರ್ಕಾರದ ವತಿಯಿಂದ ಭರ್ತಿಮಾಡಲು ಕಾಯ್ದಿರಿಸುವುದು. 
14) ರಾಜ್ಯದಲ್ಲಿರುವ ನರ್ಸಿಂಗ್ ಶಾಲೆಗಳಲ್ಲಿ ಕೆ.ಎನ್. ಸಿ./ ಐ.ಎನ್.ಸಿ. ಮಾನ್ಯತೆ ಪಡೆದು ಸಮರ್ಪಕವಾಗಿ ಚಾಲ್ತಿಯಲ್ಲಿರುವ 

ನರ್ಸಿಂಗ್ ಶಾಲೆಗಳಿಗೆ ಮಾತ್ರ ಸರ್ಕಾರಿ ಕೋಟಾದ ಸೀಟು ಹಂಚಿಕೆ ಮಾಡಲಾಗುವುದು. 
15) ಕೆ.ಎನ್. ಸಿ./ಐ.ಎನ್.ಸಿ. ಮಾನ್ಯತೆ ಪಡೆದ ನರ್ಸಿಂಗ್ ಶಾಲೆಗಳ ವಿವರವನ್ನು ಈ ಕೆಳಕಂಡ ವೆಬ್‌ಸೈಟ್‌ನಲ್ಲಿ 
ಪಡೆಯಬಹುದಾಗಿದೆ. 

1. www . indiannursingcouncil. co . in 
2 . www .ksnc. in 

3. www .ksdneb .org 
16) ತರಬೇತಿಗೆ ಸಂಬಂಧಿಸಿದ ಹೆಚ್ಚಿನ ವಿವರವನ್ನು Www.ksdneb.org ನಲ್ಲಿ ಪಡೆಯಬಹುದು. 
ಪಿಡಿ - 79 

- ವೈದ್ಯಕೀಯ ಶಿಕ್ಷಣ ನಿರ್ದೇಶಕರು. 
PROCEEDINGS OF THE KARNATAKA ADMINISTRATIVE TRIBUNAL , BANGALORE 

ORDER NO.KAT/ EST ( 1)/PRM - ANDR/ 43/2002 , DATED :18TH MAY, 2010 
In exercise of the powers conferred under Rule 3 of the Karnataka Administrative Tribunal 
(Conditions of Service , etc.,) Rules, 1992, Smt. Vathsala Viswanath, Assistant Registrar, is appointed, on 
promotion , on officiating basis , as Deputy Registrar, in the pay scale of Rs.20025 -525 - 22650 -600 -26250 
675- 28,275, with immediate effect. 

The promotion is subject to Rule 19 (3 ) of the Karnataka Civil Services (General Recruitment) 
Rules , 1977, 

BY ORDER OF HON BLE THE CHAIRMAN , 

Registrar, 
Karnataka Administrative Tribunal 

Bangalore. 
PROCEEDINGS OF THE KARNATAKA ADMINISTRATIVE TRIBUNAL , BANGALORE 

ORDER NO .KAT/EST (1 )/PRM /AR /8/1999, DATED : 19TH MAY, 2010 
In exercise of the powers conferred under Rule 3 of the Karnataka Administrative Tribunal 
(Conditions of Service , etc .,) Rules, 1992 , Sri S.G . Doddamani, Section Officer, is appointed , on 
promotion , on officiating basis , as Assistant Registrar, in the pay scale of Rs. 14 ,050 -350 - 14400 -400 
16800- 450 -19500 - 525- 22650 - 600- 25050, with immediate effect . 


xuan - 2 ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪, ೨೦೧೦ 

92852 
The promotion is subject to Rule 19 (3 ) of the Karnataka Civil Services (General Recruitment) 
Rules, 1977 . 

BY ORDER OF HON BLE THE CHAIRMAN , 

Registrar, 
Karnataka Administrative Tribunal 

Bangalore . 
PROCEEDINGS OF THE KARNATAKA ADMINISTRATIVE TRIBUNAL , BANGALORE 

ORDER NO .KAT/EST (1 )/PRM /SO /1996 , DATED : 19TH MAY 2010 
In exercise of the powers conferred under Rule 3 of the Karnataka Administrative Tribunal 
( Conditions of Service , etc .,) Rules , 1992, Sri B .S . Sreedhara Murthy , Senior Assistant, is appointed , on 
promotion , on officiating basis, as Section Officer, in the pay scale of Rs. 11,400 - 300 - 12300 -350 -14400 
400 -16800 -450 -19500 -525 -21600, with immediate effect . 

The promotion is subject to Rule 19 ( 3 ) of the Karnataka Civil Services (General Recruitment ) 
Rules , 1977. 

BY ORDER OF HON BLE THE CHAIRMAN , 

Registrar, 
Karnataka Administrative Tribunal 

Bangalore . 
PROCEEDINGS OF THE KARNATAKA ADMINISTRATIVE TRIBUNAL ,BANGALORE 

ORDER NO .KAT/RPS / 12 ( 11)/ 1994 , DATED :22ND MAY 2010 
In exercise of the powers conferred under Rule 3 of the Karnataka Administrative Tribunal 
( Conditions of Service , etc.,) Rules, 1992 , Smt. G .N . Kalavathi, Stenographer, is appointed , on promotion , 
on officiating basis , as P .S . to Registrar, in the pay scale of Rs. 11,400 - 300 - 12300 -350 - 14400 - 400 - 16800 
450 - 19500 -525 - 21600 , with immediate effect, subject to the decision of this Tribunal in A . Nos. 4602 to 
4604/2007 and Rule 19( 3) of the Karnataka Civil Services (General Recruitment)Rules, 1977 . 

BY ORDER OF HON BLE THE CHAIRMAN , 

Registrar, 
Karnataka Administrative Tribunal 

Bangalore . 
PROCEEDINGS OF THE KARNATAKA ADMINISTRATIVE TRIBUNAL ,BANGALORE 

ORDER NO .KAT/RPS / 12 ( 11)/ 1994 , DATED :22ND MAY 2010 
In exercise of the powers conferred under Rule 3 of the Karnataka Administrative Tribunal 
(Conditions of Service, etc .,) Rules, 1992 , Smt. Lucilla Lasrado , Stenographer, is appointed , on 
promotion , on officiating basis , as Personal Secretary -cum - Judgment Writer, in the pay scale of 
Rs. 11,400 -300 - 12300 - 350- 14400 -400 - 16800 -450 -19500 -525 - 21600 , with immediate effect, subject to the 
decision of this Tribunal in A. Nos.4602 to 4604 /2007 and the Criminal case No .22996 /2007 and Rule 
19 (3 ) of the Karnataka Civil Services (General Recruitment) Rules , 1977 . 

BY ORDER OF HON BLE THE CHAIRMAN , 
PR - 908 

Registrar, 
Karnataka Administrative Tribunal 

Bangalore . 


೨೬೮೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪, ೨೦೧೦ 

ಭಾಗ - ೩ 
PROCEEDINGS OF THE KARNATAKA ADMINISTRATIVE TRIBUNAL , BANGALORE 
Sub : Disciplinary proceedings against Sri M . Arjunaiah , Driver, under suspension – Imposition 

of penalty - Reg . 
Ref :1. ಅಧಿಕೃತ ಜ್ಞಾಪನ ಸಂಖ್ಯೆ / ಕೆಎಟಿ/ ಇಎಸ್ಟಿ( 2)/ ಸಿಎಸ್‌ಟಿಡಿ/ ವಿಇಹೆಚ್ / 95 , ದಿನಾಂಕ: 28 - 06 - 2008. 
2 . ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯ ನಡವಳಿ ಸಂಖ್ಯೆ /ಕೆಎಟಿ/ ಇಎಸ್‌ಟಿ, ( 2)/ ಡಿಐಎಸ್ಸಿ- ಪಿಆರ್‌ಒ / 

ಎಆರ್‌ಜೆ/ ಡಿಆರ್‌ವಿ / 08 , ದಿನಾಂಕ :17 - 12 - 2008. 
3. ಶ್ರೀ . ಜಿ.ರಾಜು ಪ್ರೇಮ್ಕುಮಾರ್ ರವರು, ಸನ್ಮಾನ್ಯ ಆಡಳಿತ ಸದಸ್ಯರು, ಕರ್ನಾಟಕ ಆಡಳಿತ 

ನ್ಯಾಯಮಂಡಳಿ, ಇವರ ಟಿಪ್ಪಣಿ ದಿನಾಂಕ:15 - 12 - 08. 
4. ಶ್ರೀ . ಆರ್‌.ಸಂಪತ್‌ಕುಮಾರ್‌, ಪೊಲೀಸ್ ಕಾನ್ಸ್ ಟೇಬಲ್ / ವಾಹನ ಚಾಲಕರು ನಂಗಲಿ ಪೊಲೀಸ್ 

ಠಾಣೆ, ಮುಳಬಾಗಿಲು ತಾಲ್ಲೂಕು, ಕೋಲಾರ ಜಿಲ್ಲೆ ಇವರ ಹೇಳಿಕೆ ದಿನಾಂಕ: 15 -12 - 2008. 
5. ಆರಕ್ಷಕ ಉಪ ನಿರೀಕ್ಷಕರು, ನಂಗಲಿ ಪೊಲೀಸ್ ಠಾಣೆ , ಮುಳಬಾಗಿಲು ತಾಲ್ಲೂಕು, ಕೋಲಾರ ಜಿಲ್ಲೆ . 

ಇವರು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಕೋಲಾರ ಇವರಿಗೆ ಬರೆದ ದಿನಾಂಕ: 15 - 12 - 2008 ರ 
ಪತ್ರ ಹಾಗೂ ಸದರಿ ಪತ್ರದ ಮೇಲೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಕೋಲಾರ ಇವರು ದಿನಾಂಕ: 
15 - 12 - 2008 ರಂದು ಬರೆದ ಹಿಂಬರಹ. 
ಶ್ರೀ . ಎಂ . ವಿಜಯಕುಮಾರ್ ತಂದೆ ಮೋಹನ, ವಿಜಯಡಾಬ , ನಂಗಲಿ, ಮುಳಬಾಗಿಲು ತಾಲ್ಲೂಕು 
ಕೋಲಾರ ಜಿಲ್ಲೆ, ಇವರು ಅರಕ್ಷಕ ಉಪ ನಿರೀಕ್ಷಕರು , ನಂಗಲಿ ಪೊಲೀಸ್ ಠಾಣೆ ಇವರಿಗೆ ದಿನಾಂಕ : 

13 -12 - 2008 ರಂದು 5 - 30 ಘಂಟೆಗೆ ಸಲ್ಲಿಸಿರುವ ದೂರು. 
7. ಅಪಘಾತಕ್ಕೀಡಾದ ಕಾರು ಸಂಖ್ಯೆ ಕೆಎ - 03 - ಜಿಎ - 0666 ರ ಬಗ್ಗೆ ತಯಾರಿಸಿರುವ ಸ್ಥಳದ ಪಂಚನಾಮೆ . 
8. ಆರಕ್ಷಕ ಉಪ ನಿರೀಕ್ಷಕರು, ನಂಗಲಿ ಪೊಲೀಸ್ ಠಾಣೆ, ಇವರು ದಿನಾಂಕ: 13 - 12 - 2008 

ರಂದು ತಯಾರಿಸಿರುವ ಮೊದಲ ಮಾಹಿತಿ ವರದಿ. 
9. ದಿನಾಂಕ:15 - 12- 2008 ರಂದು ವಾಹನ ಸಂಖ್ಯೆ ಕೆಎ - 03 - ಜಿಎ - 0666 ಬಗ್ಗೆ ಕರ್ನಾಟಕ ಆಡಳಿತ 

ನ್ಯಾಯಮಂಡಳಿಯ ಉಪ - ವಿಲೇಖನಾಧಿಕಾರಿ, ಶ್ರೀಮತಿ. ಎಸ್.ಸರೋಜ ರವರು 100/- ರೂ . ಗಳ 

ಛಾಪಾ ಕಾಗದದಲ್ಲಿ ಬರೆದು ಕೊಟ್ಟಿರುವ ಮುಚ್ಚಳಿಕೆ. 
10. ಶ್ರೀ . ಎಂ. ಅರ್ಜುನಯ್ಯ , ವಾಹನ ಚಾಲಕರು, ಇವರು ದಿನಾಂಕ: 16-12- 2008 ರಂದು 

ವಿಲೇಖನಾಧಿಕಾರಿಗಳಿಗೆ ಸಲ್ಲಿಸಿರುವ ಮನವಿ . 
11. ಸಾರಿಗೆ ನಿರೀಕ್ಷಕರು, ಕೋಲಾರ ಜಿಲ್ಲೆ , ಕೋಲಾರ ಪ್ರಾದೇಶಿಕ ಸಾರಿಗೆ ಕಛೇರಿ ಇವರು 

ಅಪಘಾತಕ್ಕೀಡಾದ ವಾಹನ ಸಂಖ್ಯೆ ಕೆಎ - 03 - ಜಿಎ - 0666 ಬಗ್ಗೆ ಸಲ್ಲಿಸಿರುವ ಅಪಘಾತ ವರದಿ . 
12. ಪ್ರಾದೇಶಿಕ ಸಾರಿಗೆ ಕಛೇರಿ,ಕೋಲಾರ ಜಿಲ್ಲೆ, ಕೋಲಾರ ಇವರ ಪತ್ರ ದಿನಾಂಕ: 19 - 12 - 2008 ರ 

ಜೊತೆ ಲಗತ್ತಿಸಿರುವ ಕಾರು ಸಂಖ್ಯೆ ಕೆಎ - 03- ಜಿಎ - 0666 ರೇಡಿಯಲ್ ಟೈರ್‌ನ ಸ್ಥಿತಿಯ ಬಗ್ಗೆ ವರದಿ. 
13, ದಿನಾಂಕ : 16 -01 - 2009 ರಂದು ವಿಮಾ ಕ್ಷೇಮು ಫಾರಂನಲ್ಲಿ ಶ್ರೀ . ಎಂ .ಅರ್ಜುನಯ್ಯ , ಚಾಲಕರು 

ನೀಡಿರುವ ಹೇಳಿಕೆಯ ಪ್ರತಿ. 
14 . ರವೀಂದು ಟೊಯೋಟಾಪ್ರೈವೇಟ್ ಲಿಮಿಟೆಡ್, ರಾಜಾಜಿನಗರ, ಇಂಡಸ್ಟ್ರಿಯಲ್ ಬೆಂಗಳೂರು ಇವರು 

ದಿನಾಂಕ :29 -12- 2008 ರಂದು ಅಪಘಾತಕ್ಕೀಡಾದ ಸದರಿ ಕಾರಿನ ದುರಸ್ತಿಯ ಬಗ್ಗೆ ನೀಡಿರುವ 

ದುರಸ್ತಿ ಅಂದಾಜು . 
15 , ದಿನಾಂಕ: 28 - 02 - 2009 ರ ಪತ್ರದಲ್ಲಿ ನಿರ್ದೇಶಕರು, ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆ ಇವರು 

ಕಾರು ಸಂಖ್ಯೆ ಕೆಎ - 03 - ಜಿಎ - 0666 ರ ದುರಸ್ತಿ ಕಾರ್ಯದ ಸ್ವಯಂ ನಷ್ಟ ಕೋರಿಕಾ ಹಣವನ್ನು 

ತಿರಸ್ಕರಿಸಿರುವ ಪತ್ರ . 
16 . ಶ್ರೀ . ಎಂ .ಅರ್ಜುನಯ್ಯ ಸಲ್ಲಿಸಿರುವ ಸಮಜಾಯಿಷಿ ಪತ್ರ ದಿನಾಂಕ 17. 07 .2009. 
17. ಎರಡನೇ ಕಾರಣ ಕೇಳುವ ತಿಳುವಳಿಕೆ ಪತ್ರ ದಿನಾಂಕ 16 .02.2010. 
18 . ಶ್ರೀ . ಎಂ .ಅರ್ಜುನಯ್ಯ ಸಲ್ಲಿಸಿರುವ ಸಮಜಾಯಿಷಿ ಪತ್ರ ದಿನಾಂಕ 02. 03 . 2010 


ಭಾಗ- ೩ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ ಜೂನ್ ೨೪, ೨೦೧೦ 


೨೬೮೯ 


PREAMBLE : 

Whereas Sri M . Arjunaiah , Driver, under suspension , was served with a charge sheet vide this 
office proceedings of even No. dated 04.07 .2009 under Rule 11 of K .C . S. (C .C . & A .) Rules, 1957 , 
containing the following four charges : 

ದೋಷಾರೋಪ- 1 
ಶ್ರೀ . ಎಂ . ಅರ್ಜುನಯ್ಯ , ವಾಹನ ಚಾಲಕರು, ಕರ್ನಾಟಕ ಆಡಳಿತ ನ್ಯಾಯಮಂಡಳಿ , ಆದ ನಿಮ್ಮನ್ನು ಅಧಿಕೃತ ಜ್ಞಾಪನ 
ಸಂ / ಕೆಎಟಿ/ ಇಎಸ್ಟಿ( 2)/ ಸಿಎಸ್‌ಟಿಡಿ/ವಿಹೆಚ್ / 95, ದಿನಾಂಕ: 28 - 06 - 2008ರ ಪ್ರಕಾರ, ಶ್ರೀ . ಜಿ.ರಾಜು ಪ್ರೇಮ್‌ಕುಮಾರ್, 
ಸನ್ಮಾನ್ಯ ಆಡಳಿತ ಸದಸ್ಯರು, ಇವರಿಗೆ ನೀಡಲಾದ ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯ ಟಯೋಟ ಕರೋಲ ಕಾರು 
ಸಂಖ್ಯೆ ಕೆಎ - 03 - ಜಿ - 666 ರ ಚಾಲಕರನ್ನಾಗಿ ನೇಮಿಸುವುದರ ಜೊತೆಗೆ ಸದರಿ ವಾಹನದ ಸುಪರ್ದಿಯನ್ನು ನಿಮಗೆ 
ಕೊಡಲಾಗಿತ್ತು . ನೀವು ದಿನಾಂಕ: 13 - 12 - 2008 ರ ಶನಿವಾರದಂದು ಸದರಿ ಟಯೋಟ ಕರೋಲ ಸರ್ಕಾರಿ ವಾಹನವನ್ನು 
ಸ್ವಂತ ಲಾಭಕೋಸ್ಕರ ಅನಧಿಕೃತವಾಗಿ ಯಾರ ಪೂರ್ವಾನುಮತಿಯನ್ನು ಪಡೆಯದೆ ಕಾನೂನು ಬಾಹಿರವಾಗಿ ಬೆಂಗಳೂರಿನಿಂದ 
ಆಚೆ, ನಂಗಲಿ ಗ್ರಾಮ , ಮುಳಬಾಗಿಲು ತಾಲ್ಲೂಕು, ಕೋಲಾರ ಜಿಲ್ಲೆ , ಇಲ್ಲಿಗೆ ಕೆಲವು ಪ್ರಯಾಣಿಕರನ್ನು ಕರೆದುಕೊಂಡು 
ಹೋಗಲು ದುರುಪಯೋಗಪಡಿಸಿಕೊಂಡಿರುತ್ತೀರಿ. ಈ ವಿಷಯವನ್ನು ನೀವು ದಿನಾಂಕ: 16 -12 - 2008 ರಂದು ಕರ್ನಾಟಕ 
ಆಡಳಿತ ನ್ಯಾಯಮಂಡಳಿಯ ವಿಲೇಖನಾಧಿಕಾರಿಗಳಿಗೆ ಪತ್ರ ಮುಖೇನ ತಿಳಿಸಿ, ಒಪ್ಪಿಕೊಂಡಿರುತ್ತೀರಿ. ಹಾಗೂ ಈ ಬಗ್ಗೆ 
ನಿಮ್ಮನ್ನು ಕ್ಷಮಿಸಲು ಕೋರಿರುತ್ತೀರಿ. ನಿಮ್ಮ ಈ ವರ್ತನೆಯು ಕರ್ನಾಟಕ ಸಿವಿಲ್ ಸೇವೆ ( ವರ್ತನೆ) ನಿಯಮಗಳು 1966ರ 
ನಿಯಮ 3ರ ಉಪಬಂಧ (1) ಮತ್ತು (ii) ಕ್ಕೆ ವ್ಯತಿರಿಕ್ತವಾಗಿದ್ದು, ಸರ್ಕಾರಿ ನೌಕರರಿಗೆ ಸಲ್ಲದ ರೀತಿಯಲ್ಲಿ 
ನಡೆದುಕೊಂಡಿರುತ್ತೀರಿ, ಅಂತೆಯೇ ದೋಷಾರೋಪ. 

ದೋಷಾರೋಪ- 2 
ಶ್ರೀ ಎಂ . ಅರ್ಜುನಯ್ಯ , ವಾಹನ ಚಾಲಕರು, ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ಆದ ನೀವು ದಿನಾಂಕ:13 -12 - 2008 
ರಂದು ಪೂರ್ವಾನುಮತಿ ಇಲ್ಲದೆ ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯ ಟಯೋಟ ಕರೋಲ ಕಾರು ಕೆಎ - 03 - ಜಿಎ 
666ನ್ನು ಬೆಂಗಳೂರಿನಿಂದ ಆಚೆ, ನಂಗಲಿ ಗ್ರಾಮ , ಮುಳಬಾಗಿಲು ತಾಲ್ಲೂಕು, ಕೋಲಾರ ಜಿಲ್ಲೆ, ಇಲ್ಲಿಗೆ ತೆಗೆದುಕೊಂಡು 
ಹೋಗಿ, ಅಜಾಗರೂಕತೆಯಿಂದ ಚಾಲನೆ ಮಾಡಿ , ಅಪಘಾತಕ್ಕೀಡುಮಾಡಿರುತ್ತಿರಿ . ನಿಮ್ಮ ಈ ವರ್ತನೆಯು ಕರ್ನಾಟಕ ಸಿವಿಲ್ 
ಸೇವೆ ( ವರ್ತನೆ) ನಿಯಮಗಳು 1966ರ ನಿಯಮ 3ರ ಉಪಬಂಧ (1) ಮತ್ತು (i) ಕ್ಕೆ ವ್ಯತಿರಿಕ್ತವಾಗಿದ್ದು, ಸರ್ಕಾರಿ ನೌಕರರಿಗೆ 
ಸಲ್ಲದ ರೀತಿಯಲ್ಲಿ ನಡೆದುಕೊಂಡಿರುತ್ತೀರಿ, ಅಂತೆಯೇ ದೋಷಾರೋಪ. 

ದೋಷಾರೋಪ- 3 
ಶ್ರೀ . ಎಂ . ಅರ್ಜುನಯ್ಯ , ವಾಹನ ಚಾಲಕರು, ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ಆದ ನೀವು ದಿನಾಂಕ:13 - 12 - 2008 ರ 
ಶನಿವಾರದಂದು ಪೂರ್ವಾನುಮತಿ ಇಲ್ಲದೆ ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯ ಟಯೋಟ ಕರೋಲ ಕಾರು ಸಂಖ್ಯೆ 
ಕೆಎ - 03 - ಜಿಎ - 0666 ವಾಹನವನ್ನು ಬೆಂಗಳೂರಿನಿಂದ ಆಚೆ, ನಂಗಲಿ ಗ್ರಾಮ , ಮುಳಬಾಗಿಲು ತಾಲ್ಲೂಕು, ಕೋಲಾರ ಜಿಲ್ಲೆ, 
ಇಲ್ಲಿಗೆ ತೆಗೆದುಕೊಂಡು ಹೋಗಿ, ಅಜಾಗರೂಕತೆಯಿಂದ ಚಾಲನೆ ಮಾಡಿ, ಅಪಘಾತಕ್ಕೀಡುಮಾಡಿರುತ್ತೀರಿ. ಸದರಿ ಟಯೋಟ 
ಕರೋಲ ವಾಹನವನ್ನು ರವೀಂದು ಮೋಟಾರ್ ಪ್ರೈವೇಟ್ ಲಿಮಿಟೆಡ್ , ಬೆಂಗಳೂರು ಇವರಿಂದ 9.00 ( ಒಂಭತ್ತು ಲಕ್ಷ ) ಲಕ್ಷ 
ರೂ . ಗಳಿಗೆ ಕೊಂಡುಕೊಳ್ಳಲಾಗಿದ್ದು, ಸದರಿ ಕಂಪನಿಯು ದಿನಾಂಕ: 29 - 12 -2008 ರ ಪತ್ರದಲ್ಲಿ ಸದರಿ ವಾಹನವನ್ನು 
ದುರಸ್ತಿಗೊಳಿಸಲು 9 ,58,475/ - ರೂ . ಗಳ ( ಒಂಭತ್ತು ಲಕ್ಷದ ಐವತೆಂಟು ಸಾವಿರದ ನಾಲ್ಕುನೂರ ಎಪ್ಪತ್ತೈದು) ಖರ್ಚು 
ತಗಲುತ್ತದೆಂದು ತಿಳಿಸಿರುತ್ತಾರೆ. ಮತ್ತು ಸದರಿ ವಾಹನವನ್ನು ಸರ್ಕಾರಿ ಕಾರ್ಯಕ್ಕೆ ಬಳಸದೆ ವೈಯಕ್ತಿಕ ಕೆಲಸಕ್ಕೆ ಅಪಘಾತ 
ನಡೆದ ಸಂದರ್ಭದಲ್ಲಿ ಬಳಸಿರುವುದರಿಂದ, ವಾಹನ ದುರಸ್ತಿ ಕಾರ್ಯದ ನಷ್ಟ ಕೋರಿಕಾ ಹಣವನ್ನು ಕರ್ನಾಟಕ ವಿಮಾ 
ಇಲಾಖೆಯವರು ತಮ್ಮ ಪತ್ರ ಸಂಖ್ಯೆ ವಾವಿ / ಡಿಎಟಿ/4098/08 - 09, ದಿನಾಂಕ:28 - 12 - 2009ರಲ್ಲಿ ತಿರಸ್ಕರಿಸಿರುತ್ತಾರೆ. 
ಆದ್ದರಿಂದ, ನೀವು ಸರ್ಕಾರಕ್ಕೆ 9 .00 ಲಕ್ಷ ರೂಪಾಯಿಗಳ ನಷ್ಟವನ್ನುಂಟು ಮಾಡಿರುತ್ತೀರಿ. ನಿಮ್ಮ ಈ ವರ್ತನೆಯು ಕರ್ನಾಟಕ 
ಸಿವಿಲ್ ಸೇವೆ ( ವರ್ತನೆ) ನಿಯಮಗಳು 1966ರ ನಿಯಮ 3ರ ಉಪಬಂಧ (6) ಮತ್ತು (i) ಕ್ಕೆ ವ್ಯತಿರಿಕ್ತವಾಗಿದ್ದು , ಸರ್ಕಾರಿ 
ನೌಕರರಿಗೆ ಸಲ್ಲದ ರೀತಿಯಲ್ಲಿ ನಡೆದುಕೊಂಡಿರುತ್ತೀರಿ, ಅಂತೆಯೇ ದೋಷಾರೋಪ. 

ದೋಷಾರೋಪ- 4 
ಶ್ರೀ . ಎಂ .ಅರ್ಜುನಯ್ಯ , ವಾಹನ ಚಾಲಕರು, ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ಆದ ನೀವು ದಿನಾಂಕ:13.12.2008 
ರ ಶನಿವಾರದಂದು ಪೂರ್ವಾನುಮತಿಯಿಲ್ಲದೆ, ಅನಧಿಕೃತವಾಗಿ ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯ ಟಯೋಟ 


೨೬೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪, ೨೦೧೦ 

ಭಾಗ - ೩ 
ಕರೋಲ ಕಾರು ಸಂಖ್ಯೆ :ಕೆಎ - 03 - ಜಿಎ - 666 ವಾಹನವನ್ನು ಬೆಂಗಳೂರಿನಿಂದ ಆಚೆ , ನಂಗಲಿ ಗ್ರಾಮ , ಮುಳಬಾಗಿಲು 
ತಾಲ್ಲೂಕು, ಕೋಲಾರ ಜಿಲ್ಲೆ, ಇಲ್ಲಿಗೆ ತೆಗೆದುಕೊಂಡು ಹೋಗಿ, ಅಜಾಗರೂಕತೆಯಿಂದ ಚಾಲನೆ ಮಾಡಿ, 
ಅಪಘಾತಕ್ಕೀಡುಮಾಡಿರುತ್ತಿರಿ. ನೀವು ಈ ರೀತಿ ಸರ್ಕಾರಿ ವಾಹನವನ್ನು ದುರುಪಯೋಗಪಡಿಸಿಕೊಂಡು, ಅದನ್ನು 
ಅಪಘಾತಕ್ಕೀಡುಮಾಡಿ, ಸನ್ಮಾನ್ಯ ಆಡಳಿತ ಸದಸ್ಯರಾದ ಶ್ರೀ . ಜಿ. ರಾಜು ಪ್ರೇಮ್ಕುಮಾರ್ ರವರಿಗೆ ವಾಹನದ ಸೌಲಭ್ಯದ 
ಕೊರತೆಯನ್ನುಂಟು ಮಾಡಿರುವುದಲ್ಲದೆ, ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯ ನ್ಯಾಯಾಂಗ ಕೆಲಸಗಳಿಗೆ ಅಡ್ಡಿಯುಂಟು 
ಮಾಡಿರುತ್ತೀರಿ, ನಿಮ್ಮ ಈ ವರ್ತನೆಯು ಕರ್ನಾಟಕ ಸಿವಿಲ್ ಸೇವೆ ( ವರ್ತನೆ) ನಿಯಮಗಳು 1966ರ ನಿಯಮ 3ರ 
ಉಪಬಂಧ (1) ಮತ್ತು (i) ಕ್ಕೆ ವ್ಯತಿರಿಕ್ತವಾಗಿದ್ದು , ಸರ್ಕಾರಿ ನೌಕರರಿಗೆ ಸಲ್ಲದ ರೀತಿಯಲ್ಲಿ ನಡೆದುಕೊಂಡಿರುತ್ತೀರಿ, ಅಂತೆಯೇ 
ದೋಷಾರೋಪ. 

Whereas in response to the said notice under Rule 11 of K . C . S . (C .C . & A .) Rules , 1957 , dated 
04 . 07 .2009, Sri M . Arjunaiah , the D .G .O ., has accepted Charge No . 1, 2 & 4 in full. However , in respect of 
Charge No.3 of causing loss to Government exchequer to the tune of Rs .9 lakhs is concerned , the D .G . O . 
had , while admitting the loss caused to the Government, submitted that he would get the vehicle repaired 
at his own cost vide his submissions dated 30 .05 . 2009 and 17 .07 .2009 . 

Whereas after considering the cause shown by the D .G .O . to the notice dated 04 .07.2009 , in 
detail, Sri M . Arjunaiah , the D .G .O ., was issued with a second show cause notice dated 16 .02.2010 
proposing punishment. 

Whereas in response to the said second show cause notice dated 16 .02.2010, the D .G .O ., while 
accepting all the 4 charges, has submitted that he may be imposed with minor penalty on grounds thathe 
has come from a very poor family ; that he has to look after aged mother, besides wife , son and 
marriageable daughter; that he does not have any other sources of income and if he is dismissed from 
service his family would be in deep trouble and , therefore , requested for imposition of any other penalty 
other than the major penalty proposed and take him back to duty . 

Whereas as required under Rule 11 (5 ) of K .C .S . (C .C . & A .) Rules, 1957 , the records on the 
basis ofwhich the D . G . O . was charge sheeted have been considered in detail. 

Whereas in so far as Charge No.1 is concerned, the charge has been held as proved on the basis 
of the following evidence and records . 

(a) As per proceedings bearing No.KAT/EST (2)/CSTDNEH /95 , dated 28 .06 .2008 , Sri M . Arjunaiah 
was given the custody ofvehicle bearing No .KA 03 GA 666 which was kept at the disposal of Sri G . Raju 
Premkumar, Administrative Member. Sri G . Raju Premkumar , in his note dated 15 . 12 .2008 has informed 
the Registrar, K . A .T., that after duty hours at the Tribunal on 12 .12.2008 , Sri M . Arjunaiah , the D .G .O . 
dropped him at his residence in the evening . At that time the Driver was instructed to pick up the 
Administrative Member on the evening of 14 .12. 2008 in order to attend to a function at Jayamahal Hotel, 
by permitting the driver to park the vehicle at K .E . B . Quarters , Basavanagudi. Further, it is reported by 
the Administrative Member that on 13. 12 .2008 , at 10 . 15 p .m . in the night, Sri M . Arjunaiah , the D .G . O ., 
came to his residence and informed that the car was involved in an accident due to tyre burst near Nangli 
village , Mulbagal Taluk , Kolar District and the vehicle was damaged. The Administrative Member in his 
note makes it clear that there was no instructions to the D .G . O . to take the vehicle anywhere except to 
pick up him on the evening of 14 .12 .2008 to attend the function at Jayamahal Hotel. It has also been 
informed by the Administrative Member that the D .G . O . has taken the vehicle outside the Bangalore city 
limits unauthorisedly and without permission /without informing him . 


xuan - 


ಕರ್ನಾಟಕ ರಾಜ್ಯಪತ್ಯ ಗುರುವಾರ ಜೂನ್ ೨೪, ೨೦೧೦ 


glen 


(b ) The statement of Sri R . Sampath Kumar, Driver, P .C ., Nangli Police Station , dated 15 . 12. 2008 
to the effect that the Government vehicle bearing No.KA 03 GA 666 was lying by the side of the road after 
meeting with an accident near Venkatapura village and in the said vehicle one lady and one driver were 
there and the said lady who was travelling in the car had sustained minor bruises and they were given 
some first aid treatment, etc., has been perused . 

(c ) The letter of Sub - Inspector of Police , Nangli Police Station , addressed to the R . T. O ., Kolar, 
indicates that in the National Highway No .4 at around 5 . 30 p .m ., within Nangli Police Station jurisdiction , 
the vehicle bearing No .KA 03 GA 666 met with an accident on 13 .12 .2008 . In this connection a complaint 
No.207 /2008 has been registered under Sections 279 and 337 of I.P . C . The R . T. O ., Kolar , has endorsed 
on the said complaint that a detailed inspection has been conducted about the accident and the report will 
be sent to the concerned in due course, etc . A panchanama of the accident was also drawn up indicating 
that the vehicle bearing No .KA 03 GA 666 met with an accidentnear Nangli Village, Mulbagal Taluk , Kolar 
District. The statement of Sri M . Vijaykumar of Vijaya Dabha, near Venkatapura village , Nangli village , 
Mulbagal Taluk addressed to the Sub -Inspector of Police , Nangli Police Station stating that around 5 .30 
p . m . on 13 . 12 . 2008 the vehicle bearing No .KA 03 GA 666 came with high speed andmet with an accident 
has also been perused . Also perused the report of the R .T. O ., Kolar District dated 15 . 12 .2008 giving 
description of damage done to the vehicle . The complaint No .207 /2008 registered against the D .G .O . 
under Sections 279 and 337 of I.P . C . has been perused . 

(d ) Further , the submission made by Sri M . Arjunaiah to the Registrar, K .A .T ., dated 16 . 12 . 2008 
to the effect that the said D .G .O . on Saturday the 13th December 2008 at 12 .30 p.m . left Bangalore to visit 
Anjaneyaswamy temple at Mulbagal, Kolar District along with his brother Sri Prasad and his brother s wife 
Smt. Usha . After one kilometer from Nangli village the vehicle met with an accident because of puncture 
to the car tyre. All these documents , statements, panchanama and the submission of the D .G . O . 
accepting the charges indicate that the D .G .O . had taken the car bearing No. KA 03 GA 666 belonging to 
K .A . T. unauthorisedly outside Bangalore city limits and thereby charge No.1 is held as proved . 

In so far as Charge No . 2 is concerned the charge has been held as proved on the basis of the 
following evidence and records. 

The charge No.2 is about the misconduct of the D .G . O . in taking the vehicle bearing No.KA 03 
GA 666 outside Bangalore city unauthorisedly and thereafter driving the vehicle in rash and negligent way 
and causing accident to the said vehicle . 

(a ) The statement of Sri G . Raju Premkumar, Administrative Member as mentioned in respect of 
charge No. 2 , the submission of the D .G .O ., the statement of Sri R . Sampath Kumar, Driver, P . C ., Nangli 
Police Station , the letter of Sub -Inspector of Police , Nangli Police Station addressed to the R . T . O ., Kolar, 
the report of the R .T .O ., Kolar , the panchanama and the statement of Sri M . Vijaykumar of Vijaya Dabha , 
Nangli Village , Mulbagal Taluk , Kolar District , indicates beyond doubt that the vehicle bearing No.KA 03 
GA 666 was taken outside the Bangalore city limits unauthorisedly and without the permission of the 
competent authority, i.e., either the Registrar, K .A . T. or the Administrative Member, K .A . T., to Nangli 
village , Mulbagal Taluk, Kolar District on 13. 12 .2008 and caused accident to the said vehicle . It is 
established that the D .G .O . has also mis-used the vehicle for personal purposes in that the persons 
travelling in the car were his brother Sri Prasad and his wife Smt. Usha as submitted by the D .G .O . All 
these documents etc., establish beyond doubt that the D .G .O . has mis -used the Government vehicle and 
has thereby committed a grave misconduct . Accordingly , the second charge is also held proved . 


9259 ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪, ೨೦೧೦ 

2080 - a 
In so far as Charge No. 3 is concerned the charge has been held as proved on the basis of the 
following evidence and records . 

(a) M /s . Ravindu Toyota company in their repair estimate dated 27 .12.2008 have informed that 
the cost of repairs works out to Rs.9 ,58 ,475 .50 (Rupees nine lakhs fifty eight thousand four hundred 
seventy five and paise fifty ) plus taxes, like Vat on spare parts and service charges. The Motor Vehicles 
Accident Report dated 15 . 12 .2008 submitted by the R . T .O ., Kolar District, to Nangli Police Station 
indicates that the vehicle was extensively damaged . In this connection the submission of the D .G . O . 
dated 17 .07 . 2009 to the articles of charges dated 04 .07. 2009 has been perused . In the said submission 
the D .G . O . has come forward to get the vehicle reconditioned at his own cost. Thereafter when he was 
served with second show cause notice indicating punishment proposed to be imposed on him he has not 
stated anything about the repairs indicating that he has accepted the charge of causing loss to the tune of 
Rs. 9 lakhs to the State exchequer . 

(b ) The D .G .O . in his submission dated 17 .07. 2009 , to the articles of charges issued vide this 
office proceedings bearing No.KAT/EST(2 )/DISC -PRO / ARJ/DRV /24 /09 dated 04 .07 .2009, has submitted 
thathe would himself get the vehicle repaired at his own cost. It is a fact that it was a brand new vehicle 
under warranty period purchased through M /s. Ravindu Toyota Motors Ltd., Bangalore. It has to be 
repaired /serviced at M /s . Ravindu Toyota Motors Ltd ., Rajajinagar Industrial Suburb , Bangalore , only as 
such damaged vehicles cannot be subjected to repairs in any other garages other than the Toyota 
company garages because of non -availability of spare parts elsewhere . Even if the D .G .O . were to have 
been allowed to get the vehicle repaired/serviced , the cost of repair/servicing would not come down or 
reduced . In addition to this , there is no provision for getting the vehicle , which met with an accident, 
repaired by the persons who causes the accident. It has to be through the department concerned only . 
Further, it has been noticed that the vehicle bearing No .KA 03 GA 666 was purchased at a cost of Rs. 9 
lakhs after allowing a discount of more than Rs. 3 lakhs. The quantum of loss caused to the State 
exchequer has been arrived at on the basis of the net cost price of the vehicle and not the original price 
which is around Rs . 12 lakhs. In view of this , the third charge is also held as proved . 

In so far as Charge No .4 is concerned the charge has been held as proved on the basis of the 
following evidence and records . 

The fourth charge is that as the D .G .O . has caused inconvenience to the Administrative Member 
Sri G . Raju Premkumar in making the vehicle not available to his use . The D .G .O . has accepted this 
charge also . 

He has been travelling, ever since the vehicle met with an accident, in an ordinary ambassador 
car. It is a fact that the K . A . T . has not been able to get the Administrative Member a substitute Corolla car 
till April 2010. Therefore the fourth charge is held as established . 

Whereas Sri M . Arjunaiah , the D .G .O ., has accepted all the charges . On the basis of the records 
available and the submission made by the D . G . O ., as discussed above , all the charges have been held 
proved. 

Wherefore, the Appointing as well as Disciplinary Authority , as per Rule 3 & 6 of K .A . T. 
(Conditions of Service etc .) Rules , 1992 , considering the gravity of the charges levelled and proved 
against the D .G . O ., has come to the conclusion that the D . G . O . Sri M . Arjunaiah should be imposed with 
maximum penalty as contained in Rule 8 read with Rule 9 & 11 of K . C . S . (C . C . & A .) Rules , 1957 . 
Hence , the following : 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪, ೨೦೧೦ 

೨೬೯೩ 
ORDER NO.KAT/EST(2 )/DISC .PRO /ARJ/DRV/24/2009 DATED : 19TH MAY, 2010 

In exercise of the powers conferred on the Appointing and Disciplinary Authority by Rule 3 & 6 of 
Karnataka Administrative Tribunal (Conditions of Service etc .) Rules, 1992 read with provisions of Rule 8 , 
9 (2 )(c ) & 11 of K . C . S . (C .C . & A .) Rules , 1957 , the penalty of dismissal from service , which shall 
ordinarily be a disqualification for future employment, is imposed on the D .G . O . Sri M . Arjunaiah , Driver, 
K . A . T ., with immediate effect. 

BY ORDER OF HON BLE THE CHAIRMAN AND 

THE APPOINTING & DISCIPLINARY AUTHORITY 
PR- 909 

Registrar, 
Karnataka Administrative Tribunal 

Bangalore . 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 

ಸಂಖ್ಯೆ: ಕಾಅತು:ಕಾಪಕಾ: ಸಿಆರ್ - 4 /2010, ದಿನಾಂಕ:30ನೇ ಜನವರಿ , 2010 
ಅರ್ಜಿದಾರರು: 

ಪ್ರತಿವಾದಿಗಳು: 
1) ವನಿತಾ ವೈಫ್: ಆಫ್ ಲೇಟ್ ಗಿರೀಶ್, 

1) ರುದ್ರಪ್ಪ ತಂದೆ: ವೀರ ಮಲ್ಲಪ್ಪ, ದಮಲಯ್ಯನಪಾಳ್ಯ , 
ವಯಸ್ಸು:22 ವರ್ಷ, 

ಅಗ್ರಹಾರ ಪೋಸ್ಟ್, ಕೊರಟಗೆರೆ ತಾಲ್ಲೂಕು. 
2) ದೀಪಿಕಾ ತಂದೆ: ಲೇಟ್ ಗಿರೀಶ್, ವಯಸ್ಸು: 2 ವರ್ಷ, 2) ದಿ ನ್ಯೂ ಇಂಡಿಯಾ ಅಶೂರೆನ್ಸ್ ಕಂ . ಲಿ., ಬಿ.ಹೆಚ್. 
ವಿಳಾಸ: ಬೆಳವಡ, ಕಡಬ ಹೋಬಳಿ , ಗುಬ್ಬಿ ತಾಲ್ಲೂಕು, ರೋಡ್, ತುಮಕೂರು. 
ತುಮಕೂರು ಜಿಲ್ಲೆ. 

ಪ್ರಕಟಣೆ 
1ನೇ ಅರ್ಜಿದಾರರ ಯಜಮಾನರಾದ ಗಿರೀಶ್ ತಂದೆ: ನರಸೆಗೌಡ ಇವರು 1ನೇ ಪ್ರತಿವಾದಿಗಳ ಸಂಸ್ಥೆಯಲ್ಲಿ 
ಆಪರೇಟರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ದಿನಾಂಕ:13.02 . 2009 ರಂದು ಸಂಜೆ 7.30 ಗಂಟೆ ಸಮಯದಲ್ಲಿ ಹಿರೇಹಳ್ಳಿ 
ರೈಲ್ವೆ ಲೈನ್ ಹತ್ತಿರ ಆದ ಅಪಘಾತದಲ್ಲಿ ಆದ ಗಾಯಗಳಿಂದಾಗಿ ಮೃತಪಟ್ಟಿರುತ್ತಾರೆಂದು ತುಮಕೂರು ಕಾರ್ಮಿಕ ಪರಿಹಾರ 
ಆಯುಕ್ತರಿಗೆ ತಿಳಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಬಗ್ಗೆ 
ಏನಾದರೂ ತಮ್ಮ ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರು ಎಂದು 
ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳ 
ಒಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ 
ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್ ಅರ್ಜಿಯ 
ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 

ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ 

ನಷ್ಟ ಪರಿಹಾರ ಆಯುಕ್ತರು, 

ತುಮಕೂರು ಜಿಲ್ಲೆ, ತುಮಕೂರು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ , ತುಮಕೂರು ಜಿಲ್ಲೆ, ತುಮಕೂರು 

ಸಂಖ್ಯೆ : ಕಾಅತು:ಕಾಪಕಾ :ಸಿಆರ್ -19 / 10 , ದಿನಾಂಕ:20ನೇ ಮೇ , 2010 
ಅರ್ಜಿದಾರರು: 

ಪ್ರತಿವಾದಿಗಳು: 
1) ರಾಜು ತಂದೆ ಅಂಜನಪ್ಪ , ವಯಸ್ಸು 48 ವರ್ಷ, 1) ಶಾರದಮ್ಮ ಪತಿ: ಪರಮೇಶ, ವಯಸ್ಸು ಸುಮಾರು 30 
2) ಜಯಮ್ಮ ಪತಿ:ರಾಜು, ವಯಸ್ಸು 45 ವರ್ಷ, ವರ್ಷ , ವಾಸ: ಹೆಮ್ಮೆದೊಡ್ಡಿ, ನಿಟ್ಟೂರು ಹೋಬಳಿ, ಗುಬ್ಬಿ 
3) ಲೋಕೇಶ್ ತಂದೆ: ರಾಜು , ವಯಸ್ಸು:10 ವರ್ಷ , ತಾಲ್ಲೂಕು, ತುಮಕೂರು ಜಿಲ್ಲೆ . 
3ನೇ ಅರ್ಜಿದಾರರು ಅಪ್ರಾಪ್ತರಾಗಿದ್ದು ಅವರ ಪರವಾಗಿ 2) ಶ್ರೀರಾಮ ಜನರಲ್ ಇನ್ಶೂರೆನ್ಸ್ ಕಂ . ಲಿ., ಇ - 8, 
ಸ್ವಾಭಾವಿಕ ಸಂರಕ್ಷಕರಾದ ತಾಯಿ ಶ್ರೀಮತಿ ಜಯಮ್ಮ 2ನೇ ಇಪಿಐಪಿ., RIISo ಇಂಡಸ್ಟ್ರಿಯಲ್ ಏರಿಯಾ ಸೀತಾಪು, 
ಅರ್ಜಿದಾರರು ಪ್ರತಿನಿಧಿಸುವರು. 

ಜೈಪುರ, ರಾಜಸ್ಥಾನ. 
ವಾಸ: ಲಲಿತಮ್ಮ ಕಾಂಪೌಂಡ್, ಮುಸಕೋಂಡ್ಡಿ, ನಿಟ್ಟೂರು ಅಂಚೆ ವಿಳಾಸ: 
ಹೋಬಳಿ, ಗುಬ್ಬಿ ತಾಲ್ಲೂಕು, ತುಮಕೂರು ಜಿಲ್ಲೆ. ಶ್ರೀರಾಮ ಜನರಲ್ ಇನ್ಶೂರೆನ್ಸ್ ಕಂ . ಲಿ., ಇನ್‌ಫ್ಯಾಂಟ್ರಿ 

ರಸ್ತೆ , ಬೆಂಗಳೂರು-560 001. 


೨೬೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪ , ೨೦೧೦ 

ಭಾಗ - ೩ 
ಪ್ರಕಟಣೆ 
ಅರ್ಜಿದಾರರ ಮಗನಾದ ನವೀನ ಕುಮಾರ್ ರವರು 1ನೇ ಪ್ರತಿವಾದಿಗಳ ವಾಹನ ಸಂಖ್ಯೆ:ಕೆಎ -16 - ಎ - 81 
ವಾಹನದಲ್ಲಿ ಕ್ಲೀನರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ, ದಿನಾಂಕ:15.12.2009ರಂದು ದಾವಣಗೆರೆ - ಹರಿಹರ ರೈಲು ನಿಲ್ದಾಣದ 
ಮಧ್ಯ ಎಲ್. ಸಿ. ಗೇಟ್ ನಂ . 205ರ ಬಳಿ ಆದ ಅಪಘಾತದಲ್ಲಿ ಮೃತಪಟ್ಟಿರುತ್ತಾರೆಂದು ತಿಳಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಬಗ್ಗೆ 
ಏನಾದರೂ ತಮ್ಮ ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರು ಎಂದು 
ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳ 
ಒಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ 
ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್ ಅರ್ಜಿಯ 
ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 

- ಆಯುಕ್ತರು, 
ಕಾರ್ಮಿಕ ನಷ್ಟ ಪರಿಹಾರ ನ್ಯಾಯಾಲಯ , 

- ತುಮಕೂರು ಜಿಲ್ಲೆ , ತುಮಕೂರು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ , ತುಮಕೂರು ಜಿಲ್ಲೆ, ತುಮಕೂರು 

ಸಂಖ್ಯೆ :ಕಾತು:ಕಾಪಕಾ:ಸಿಆರ್ - 23 /10, ದಿನಾಂಕ:24ನೇ ಏಪ್ರಿಲ್, 2010 
ಅರ್ಜಿದಾರರು: 

ಪ್ರತಿವಾದಿಗಳು: 
1) ಶ್ರೀಮತಿ ಚಿಕ್ಕತಾಯಮ್ಮ ವೈಫ್:ಆಫ್ ಲೇಟ್: 1) ನಾಗರಾಜಪ್ಪ ಜಿ. ತಂದೆ: ಗಂಗಯ್ಯ , ವಯಸ್ಸು:55 
ಯಳವಯ್ಯ , ವಯಸ್ಸು 50 ವರ್ಷ. 

ವರ್ಷ. 
2) ನಾಗರಾಜು ತಂದೆ : ಲೇಟ್ ಯಳವಯ್ಯ , ವಯಸ್ಸು: 39 ವಾಸ: ಮಾರೂರು ಹ್ಯಾಂಡ್ ಪೋಸ್ಟ್, ಎನ್.ಎಚ್.48 
ವರ್ಷ, 

ಮಾಗಡಿ ರಸ್ತೆ, ರಾಮನಗರ ಜಿಲ್ಲೆ , ಬೆಂಗಳೂರು 
ವಾಸ: ಬಳ್ಳಗೆರೆ ಗ್ರಾಮ , ತುಮಕೂರು ತಾಲ್ಲೂಕು, ಗ್ರಾಮಾಂತರ - 571511. 
ತುಮಕೂರು ಜಿಲ್ಲೆ . 

2) ದಿ ನ್ಯೂ ಇಂಡಿಯಾ ಅಶೂರೆನ್ಸ್ ಕಂ . ಲಿ., ದಿ ಬ್ರಾಂಚ್ 
ಆಫೀಸ್, 1ನೇ ಫ್ಲೋರ್, ತುಮಕೂರು ಕಾಂಪ್ಲೆಕ್ಸ್ ಬಿಲ್ಡಿಂಗ್ 
ಬಿ. ಹೆಚ್. ರಸ್ತೆ, ತುಮಕೂರು. 


ಪ್ರಕಟಣೆ 


1ನೇ ಅರ್ಜಿದಾರರ ಪತಿ ಶ್ರೀನಿವಾಸ 1ನೇ ಪ್ರತಿವಾದಿಗಳ ವಾಹನ ಸಂಖ್ಯೆ: ಕೆಎ - 11 - 3609ವಾಹನದಲ್ಲಿ ಚಾಲಕರಾಗಿ 
ಕರ್ತವ್ಯ ನಿರ್ವಹಿಸುತ್ತಿದ್ದಾಗ, ದಿನಾಂಕ:24.11.2009ರಂದು ಎಂ . ಬಿ . ಅಯ್ಯನಹಳ್ಳಿ - ಹೊಸ ಹಳ್ಳಿ ಗ್ರಾಮ ಕೂಡ್ಲಿಗಿ ತಾಲ್ಲೂಕು, 
ಬಳ್ಳಾರಿ ಜಿಲ್ಲೆ, ಹತ್ತಿರ ಆದ ಅಪಘಾತದಲ್ಲಿ ಆದ ಗಾಯಗಳಿಂದಾಗಿ ಮೃತಪಟ್ಟಿರುತ್ತಾರೆಂದು ತುಮಕೂರು ಕಾರ್ಮಿಕ ಪರಿಹಾರ 
ಆಯುಕ್ತರಿಗೆ ತಿಳಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಬಗ್ಗೆ 
ಏನಾದರೂ ತಮ್ಮ ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರು ಎಂದು 
ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳ 
ಒಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ 
ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್ ಅರ್ಜಿಯ 
ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 

ಕಾರ್ಮಿಕ ಅಧಿಕಾರಿ ಹಾಗೂ 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ತುಮಕೂರು ಜಿಲ್ಲೆ, ತುಮಕೂರು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪, ೨೦೧೦ 

೨೬೯೫ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ , ತುಮಕೂರು ಜಿಲ್ಲೆ , ತುಮಕೂರು 

ಸಂಖ್ಯೆ: ಕಾಅತು:ಕಾಪಕಾ: ಸಿಆರ್ - 24 / 10 , ದಿನಾಂಕ:20ನೇ ಮೇ , 2010 | 
ಅರ್ಜಿದಾರರು : 

ಪ್ರತಿವಾದಿಗಳು : 
1) ಶ್ರೀ ಮೊಹಮ್ಮದ್ ಅನ್ವರ್ ತಂದೆ: ಲೇಟ್ ಮೊಹ್ಮದ್ 1) ಏಜಾಜ್ ಅಹ್ಮದ್ ತಂದೆ: ಅಬ್ದುಲ್ ರಶೀದ್, ವಯಸ್ಸು, 
ಅಜಯ್, ವಯಸ್ಸು:50 ವರ್ಷ . 

45 ವರ್ಷ, ಕೆ.ಕಲ್ಲಹಳ್ಳಿ ಗ್ರಾಮ , ಕಸಬಾ ಹೋಬಳಿ, ಗುಬ್ಬಿ 
2) ಫಾತಿಮಾ ಬಿ. ಪತಿ: ಮೊಹ್ಮದ್ ಅನ್ವರ್‌ ವಯಸ್ಸು:45 ತಾಲ್ಲೂಕು, ತುಮಕೂರು ಜಿಲ್ಲೆ . 
ವರ್ಷ . 

2) ದಿ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂ . ಲಿ., 
ಈರ್ವರ ವಿಳಾಸ: ಕೆ. ಕಲ್ಲಹಳ್ಳಿ ಗ್ರಾಮ , ಕಸಬಾ ಹೋಬಳಿ, ಜಯದೇವ ಶಾಪಿಂಗ್ ಕಾಂಪ್ಲೆಕ್ಸ್ , 1ನೇ ಮಹಡಿ, ಬಿ.ಹೆಚ್. 
ಗುಬ್ಬಿ ತಾಲ್ಲೂಕು, ತುಮಕೂರು ಜಿಲ್ಲೆ. 

ರಸ್ತೆ , ತುಮಕೂರು. 

ಪ್ರಕಟಣೆ 
ಅರ್ಜಿದಾರರ ಮಗ ಹೈದರ್ ಅಲಿ 1ನೇ ಪ್ರತಿವಾದಿಗಳ ವಾಹನ ಸಂಖ್ಯೆ :ಎಮ್‌ಎಚ್ - 04 - ಬಿಎನ್ - 4676 ವಾಹನದಲ್ಲಿ 
ಚಾಲಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ , ದಿನಾಂಕ:26.04.2010ರಂದು ರಾಷ್ಟ್ರೀಯ ಹೆದ್ದಾರಿ 206 ಕೊನೆಹಳ್ಳಿ ಹತ್ತಿರ ಅಂಚೆ 
ಕೊಪ್ಪಲು ಬಳಿ ಆದ ಅಪಘಾತದಲ್ಲಿ ಆದ ಗಾಯಗಳಿಂದಾಗಿ ಮೃತಪಟ್ಟಿರುತ್ತಾರೆಂದು ತುಮಕೂರು ಕಾರ್ಮಿಕ ಪರಿಹಾರ 
ಆಯುಕ್ತರಿಗೆ ತಿಳಿಸಿರುತ್ತಾರೆ . 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಬಗ್ಗೆ 
ಏನಾದರೂ ತಮ್ಮ ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರು ಎಂದು 
ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳ 
ಒಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ 
ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್ ಅರ್ಜಿಯ 
ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ . 

ಕಾರ್ಮಿಕ ಅಧಿಕಾರಿ ಹಾಗೂ 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 

ತುಮಕೂರು ಜಿಲ್ಲೆ , ತುಮಕೂರು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ , ತುಮಕೂರು ಜಿಲ್ಲೆ, ತುಮಕೂರು 

ಸಂಖ್ಯೆ : ಕಾಅತು:ಕಾಪಕಾ: ಸಿಆರ್ - 25 / 10, ದಿನಾಂಕ:21ನೇ ಮೇ , 2010 
ಅರ್ಜಿದಾರರು : 

ಪ್ರತಿವಾದಿಗಳು: 
1) ಶ್ರೀಮತಿ ತಿಪ್ಪಕ್ಕ ಪತಿ: 

1) ದಿ ಮ್ಯಾನೇಜಿಂಗ್ ಡೈರೆಕ್ಟರ್ ವಿ . ಆರ್.ಎಲ್. ಲಾಗಿನ್ಸೆಕ್ಸ್ 
ಲೇಟ್ ವಿ. ಡಿ. ರಂಗನಾಥ @ ರಂಗನಾಥಪ್ಪ. 

ಲಿ., ರಿಜಿಸ್ಟರ್ ಮತ್ತು ಆಡಳಿತ ಕಛೇರಿ, ಬೆಂಗಳೂರು ರಸ್ತೆ, 
ವಯಸ್ಸು: 32 ವರ್ಷ . 

ವರೂರ ಹುಬ್ಬಳ್ಳಿ - ಧಾರವಾಡ ಜಿಲ್ಲೆ. 
2) ಕುಮಾರಿ : ರೇಖಾ ತಂದೆ: 

2 ) ದಿ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂ . ಲಿ., 
ಲೇಟ್ ವಿ.ಡಿ. ರಂಗನಾಥ @ ರಂಗನಾಥಪ್ಪ, 

ಡಿವಿಜನಲ್ ಆಫೀಸ್ ಪಿ . ಬಿ. ನಂ .122 ನಂ .2 
ವಯಸ್ಸು: 3 ವರ್ಷ , ಅಪ್ರಾಪ್ತರು ಇವರ ಪರವಾಗಿ " ENKAY COMPLEX" 
ಸ್ವಾಭಾವಿಕವಾಗಿ ಸಂರಕ್ಷಕರಾದ 1ನೇ ಅರ್ಜಿದಾರರಾದ ಕೇಶವಪುರ, ಹುಬ್ಬಳ್ಳಿ - 580023 . 
ತಾಯಿ ಪ್ರತಿನಿಧಿಸುವರು. 
3) ಶ್ರೀಮತಿ ಪಾರ್ವತಮ್ಮ ಪತಿ: ದ್ಯಾಮಣ್ಣ, 
ವಯಸ್ಸು 65 ವರ್ಷ. 
ವಿಳಾಸ: ವೀರಗಾನಹಳ್ಳಿ ಗ್ರಾಮ , ಗೌಡಗೆರೆ ಹೋಬಳಿ , ಶಿರಾ 
ತಾಲ್ಲೂಕು. 

ಪ್ರಕಟಣೆ 
1ನೇ ಅರ್ಜಿದಾರರ ಪತಿ ವಿ. ಡಿ. ರಂಗನಾಥಪ್ಪ @ ರಂಗನಾಥಪ್ಪ ತಂದೆ: ದ್ಯಾಮಣ್ಣ 1ನೇ ಪ್ರತಿವಾದಿಗಳ ಲಾರಿ 
ಸಂಖ್ಯೆ :ಕೆಎ - 25 - ಬಿ -4212 ವಾಹನದಲ್ಲಿ ಚಾಲಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ, ದಿನಾಂಕ :24.08 .2009ರಂದು ಲಾವಣ್ಯ 


ಪಿ . ಆರ್ . 899 


೨೬೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್ ೨೪, ೨೦೧೦ 

ಭಾಗ - ೩ 
ಬಾರ್ ಎಸ್.ಎಸ್.ಎಮ್. ಸಿ. ಹತ್ತಿರ ಎನ್.ಎಚ್ - 206 ರಸ್ತೆ, ತುಮಕೂರು ರೂರಲ್ ಪೋಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆದ 
ಅಪಘಾತದಲ್ಲಿ ಆದ ಗಾಯಗಳಿಂದಾಗಿ ಮೃತಪಟ್ಟಿರುತ್ತಾರೆಂದು ತುಮಕೂರು ಕಾರ್ಮಿಕ ಪರಿಹಾರ ಆಯುಕ್ತರಿಗೆ ತಿಳಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಬಗ್ಗೆ 
ಏನಾದರೂ ತಮ್ಮ ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರು ಎಂದು 
ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳ 
ಒಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ 
ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್ ಅರ್ಜಿಯ 
ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 

ಕಾರ್ಮಿಕ ಅಧಿಕಾರಿ ಹಾಗೂ 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 

ತುಮಕೂರು ಜಿಲ್ಲೆ, ತುಮಕೂರು. 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯದಲ್ಲಿ, ಕೋಲಾರ 

ಪ್ರಕರಣ ಸಂಖ್ಯೆ: ಡಬ್ಲೂಸಿಎಎಫ್‌ಸಿ:05/ 2007 
ಅರ್ಜಿದಾರರು : 

ಪ್ರತಿವಾದಿಗಳು : 
1) ಶ್ರೀಮತಿ ಲಕ್ಷ್ಮೀ ಕೋಂ ದೇವರಾಜ್ , 22 ವರ್ಷ. 1) ದಿ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂ .ಲಿ., 
2) ರಕ್ಷಿತ, 4 ವರ್ಷ. 

ವಿಭಾಗೀಯ ಕಛೇರಿ, ರಾಬರ್ಟ್‌ಸನ್‌ಪೇಟ್, ಕೆ. ಜಿ.ಎಫ್. 
3) ನವೀನ, 2 ವರ್ಷ, 

2) ಜಿ. ಎಂ . ಅಶ್ವಥ ರೆಡ್ಡಿ ಬಿನ್ ಮಲಗಟ್ಟಿ , ಆಲಮಟ್ಟ ( ವಿ), 
ವಾಸ: ಆಲಮಟ್ಟ ( ವಿ), ಕಸಬಾ ಹೋಬಳಿ, ಶ್ರೀನಿವಾಸಪುರ ಶ್ರೀನಿವಾಸಪುರ ( ತಾ ), ಕೋಲಾರ ( ಜಿ). 
( ತಾ ), ಕೋಲಾರ ( ಜಿ). 

ಅಧಿಸೂಚನೆ 
ಅರ್ಜಿದಾರರಾದ ಶ್ರೀಮತಿ ಲಕ್ಷ್ಮೀ ಕೋಂ ದೇವರಾಜ್ ಅವರು ತಮ್ಮ ಪತಿ ದೇವರಾಜ್ ರವರು 2ನೇ 
ಪ್ರತಿವಾದಿಯಾದ ಶ್ರೀ ಜಿ. ಎಂ . ಅಶ್ವಥ ರೆಡ್ಡಿ ರವರ ವಾಹನದಲ್ಲಿ ಕೂಲಿ ಕೆಲಸ ನಿರ್ವಹಿಸುತ್ತಿದ್ದಾಗ ದಿನಾಂಕ: 07 . 03. 2006 
ರಂದು ಸಂಭವಿಸಿದ ಅಪಘಾತದಿಂದ ತೀವ್ರವಾಗಿ ಗಾಯಗೊಂಡು ಸದರಿ ಗಾಯಗಳ ದೆಸೆಯಿಂದ ಮರಣ 
ಹೊಂದಿರುತ್ತಾರೆಂದು ತಿಳಿಸಿ ಮೃತನ ಅವಲಂಬಿತರಾದ ಅವರಿಗೆ ಪರಿಹಾರವನ್ನು ಕೊಡಿಸಿ ಕೊಡಬೇಕೆಂದು ಈ 
ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು ಅವರ ಅರ್ಜಿ ಅಥವಾ 
ತಕರಾರು ಏನಾದರೂ ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ 
ಅಧಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯಾದ ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು 
ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು ಯಾವ ಕೈಂ ಅರ್ಜಿ / ತಕರಾರು ಅರ್ಜಿ 
ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ ಜರುಗಿಸುತ್ತದೆಂದು ತಿಳಿಸಲಾಗಿದೆ. 

ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಮತ್ತು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ 
ದಿನಾಂಕ:25. 05.2010ರಂದು ನೀಡಲಾಗಿದೆ. 

ಎಸ್. ರೇವಣ್ಣ 

ಕಾರ್ಮಿಕ ಅಧಿಕಾರಿ ಮತ್ತು 
ಪಿ . ಆರ್ . 862 

ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 

ಕೋಲಾರ ಜಿಲ್ಲೆ, ಕೋಲಾರ. 


